WPP-47 /2009-2011 





ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೬ | ಬೆಂಗಳೂರು, ಗುರುವಾರ, ಅಕ್ಟೋಬರ್‌ ೨೦, ೨೦೧೧ (ಆಶ್ಚಯುಜ ೨೮, ಶಕ ವರ್ಷ ೧೯೩೩) | ಸಂಚಿಕೆ ೪೧ 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಿಗಳು, 
ಕರ್ನಾಟಕ ಉಚ್ಛ ನ್ಯಾಯಾಲಯದ ಅಧಿಸೂಚನೆಗಳು 


PERSONNEL AND ADMINISTRATIVE REFORMS SECRETARIAT 
NOTIFICATION 
NO. DPAR 450 SAS 2011, Bangalore, Dated: ಡೆ September, 2011 


The services of Sri Manoj Jain, IAS (KN-2006), Commissioner, City Municipal Corporation, Gulbarga are withdrawn 
from Urban Development Department with immediate effect and he is posted until further orders as Chief Executive Officer, Zilla 


Panchayat, Raichur in the existing vacancy. 
By Order and in the Name of the Governor of Karnataka 


N. Srinivasa Murthy, 
Under Secretary to Government, 


P.R : 1218 
DP&AR (Services-l) 


PERSONNEL AND ADMINISTRATIVE REFORMS SECRETARIAT 
NOTIFICATION 
NO. DPAR 202 SPS 2010, Bangalore, Dated: 07" September, 2011 


Shri. Gagandeep K.V, IPS (KN-86), Inspector General of Police, North Eastern Range, Gulbarga is promoted to officiate in 
the grade of Additional Director General of Police in the Above Super Time Scale of IPS carrying the pay scale of 867,000 (Annual 
Increment at 3%)-79,000 Grade Pay Nil, with immediate effect and posted until further orders as Additional Director General of Police & 
Inspector General of Prisons, Bangalore in the existing vacancy. 

The services of Shri Mohamed Wazir Ahmed, IPS (KN-90), Inspector General of Police, Karnataka State Human Rights 
Commission, Bangalore are withdrawn from Law, Justice & Human Rights Department with immediate effect and he is posted until 
further orders as Inspector General of Police, North Eastern Range, Gulbarga vice Shri. Gagandeep K.V., IPS promoted. 

This issues with the approval of the Election Commission of India conveyed by the Chief Electoral Officer, Karnataka vide his 
letter No. DPAR 52 CHUSIA 2011, dated: 06-9-2011. 

By Order and in the Name of the Governor of Karnataka 
ASHOK P. ATRE, 
Under Secretary to Government, 
P.R: 1219 DP&AR (Services-IV) 


(೫೬೧) 


೫೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೦, ೨೦೧೧ ಭಾಗ-೨ 





HIGH COURT OF KARNATAKA 
NOTIFICATION 
NO. HCE. 388/1991, Bangalore, Dated: 30" August, 2011 


In exercise of the powers conferred under Article 229 of the Constitution of India and Rule 7 of the High Court of Karnataka 
Service (Conditions of Service and Recruitment) Rules, 1973 and all other powers enabling thereunto, Hon’ble the Chief Justice is 
pleased to select and promote Sri T.N. Kanakaraju, Public Relation Officer of this office as Deputy Registrar (Protocol) in the pay scale 
of ₹. 20025-525-22650-600-26250-675-28275, with immediate effect, in the vacancy caused due to retirement of Sri C.K. Venugopal 
Rao, Deputy Registrar (Protocol). 


By Order of 110೧016 The Chief Justice, 
P. KRISHNA BHAT, 
P.R:1220 REGISTRAR GENERAL 


HIGH COURT OF KARNATAKA 
NOTIFICATION 
NO. ೧೦೫8(1) 257/ 2006, Bangalore, Dated: 06" September, 2011 


In exercise of the powers conferred by sub-section (1) of Section 13 of the Code of Criminal Procedure, 1973 (Central Act 2 
of 1974), the High Court of Karnataka hereby confers powers of Judicial Magistrate of the Second Class on Smt. Kanagavalli, 1.A.S. 
Probationer and appoints her as Special Judicial Magistrate under sub-section (2) of Section-13 of the said Code during her training 
period i.e., from 09.09.2011 to 25.04.2011, for trial of cases transferred to her by the Prl. District and Sessions Judge, Mandya. 
By Order of the High Court, 
P. KRISHNA BHAT, 
P.R : 1221 REGISTRAR GENERAL 


HIGH COURT OF KARNATAKA 
NOTIFICATION 
NO. ೧೦೫8(1) 257/ 2006, Bangalore, Dated: 06" September, 2011 


In exercise of the powers conferred by sub-section (1) of Section 13 of the Code of Criminal Procedure, 1973 (Central Act 2 
of 1974), the High Court of Karnataka hereby confers the powers of Judicial Magistrate of the Second Class on Sri.V. Ram Prasath 
Manohar, 1.A.S. Probationer and appoints him as Special Judicial Magistrate under sub-section (2) of Section-13 of the said Code 
during his training period i.e., for 6 months from the date of this Notification, for trial of cases transferred to him by the Prl. District and 
Sessions Judge, Shimoga. 

By Order of the High Court, 
P. KRISHNA BHAT, 
P.R:1222 REGISTRAR GENERAL 


HIGH COURT OF KARNATAKA 
NOTIFICATION 
NO. GOB(l). 257/ 2006, Bangalore, Dated: 06 September, 2011 


In exercise of the powers conferred by sub-section (1) of Section 13 of the Code of Criminal Procedure, 1973 (Central Act 2 
of 1974), the High Court of Karnataka hereby confers the powers of Judicial Magistrate of the Second Class on Ms. Baddipudi Vijaya 
Jyothsna, I.A.S. Probationer and appoints her as Special Judicial Magistrate under sub-section (2) of Section-13 of the said Code 
during her training period i.e., from 01.09.2011 to 25.04.2012, for trial of cases transferred to him by the Prl. District and Sessions 
Judge, Belgaum. 

By Order of the High Court, 
P. KRISHNA BHAT, 
P.R:1223 REGISTRAR GENERAL 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೦, ೨೦೧೧ ೫೬೩ 





HIGH COURT OF KARNATAKA 
NOTIFICATION 
NO. GOB(I) 1/2011, Bangalore, Dated: 30" August, 2011 
The Presiding Officer of the Court of Il Addl. District and Sessions Judge, Tumkur is concurrently appointed as the Presiding 
Officer of the Court of | Addl District and Sessions Judge, Tumkur (Vacant Court), with immediate effect and until further orders. 
By Order of the High Court, 
P. KRISHNA BHAT, 
P.R:1224 REGISTRAR GENERAL 


HIGH COURT OF KARNATAKA 
NOTIFICATION 
NO. GOB(I) 1(FTC)/2011, Bangalore, Dated: 0275 September, 2011 
Sri. C. Halappa, Presiding Officer, Fast Track Court, Arakalgud, is transferred and posted as Presiding Officer, Fast Track 
Court - Il, Hassan, (newly shifted court from Arakalgud under ಆ.0೦. No. LAW 151 LCE 2011 dated 23-08-2011), in the interest of public 
service, to take effect immediately. 
By Order of the High Court 
P. KRISHNA BHAT, 
P.R:1225 REGISTRAR GENERAL 
HIGH COURT OF KARNATAKA 
NOTIFICATION 
NO. GOB(I) 110/2010, Bangalore, Dated: 30% August, 2011 
It is hereby notified that Friday the 2೯೮ September, 2011 is declared as Non-sitting Day for the Principal Bench of the High 
Court of Karnataka, Bengaluru and the Circuit Benches at Dharwad and Gulbarga. In lieu of the same, Saturday the 15" October, 2011 
shall be Sitting Day for the Principal Bench of the High Court of Karnataka, Bangalore and the Circuit Benches at Dharwad and 
Gulbarga. 


By Order of the High Court, 
P. KRISHNA BHAT, 
P.R:1226 REGISTRAR GENERAL 
HIGH COURT OF KARNATAKA 
NOTIFICATION 
NO. GOBI(I) 110/2011, Bangalore, Dated: 3” September, 2011 

The Presiding Officer of the Court of the District and Sessions Judge, Ramanagara, is continued in concurrent charge of 
the Presiding Officer of the Fast Track Court, Ramanagara, from 25-08-2011 to 08-09-2011 (bdi), during the extended leave period of 
Sri.K. Suresh, Presiding Officer, Fast Track Court, Ramanagara. 


By Order of the High Court, 
K. SOMASHEKAR, 
P.R : 1227 REGISTRAR (JUDICIAL) 
HIGH COURT OF KARNATAKA 
NOTIFICATION 
NO. GOB(I) 20(54)/2011, Bangalore, Dated: 29" August, 2011 
The Presiding Officer of the Court of Civil Judge and JMFC., T. Narasipura, is concurrently appointed as the Presiding 
Officer of the Court of Senior Civil Judge and JMFC., T. Narasipura, on the criminal and administration side and the IV Addl. Senior 
Civil Judge and JMFC., Mysore, is appointed concurrently as the Presiding Officer of the Court of Senior Civil Judge and JMFC., T. 
Narasipura, on the Civil Side, from 31-08-2011 to 22-09-2011 (bdi), during the leave period of Sri. M.G.Kudavakkaliger, Senior Civil 
Judge and JMFC., T. Narasipura. 
By Order of the High Court, 
P.R:1228 K. SOMASHEKAR, 
REGISTRAR (JUDICIAL) 


೫೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೦, ೨೦೧೧ ಭಾಗ-೨ 





HIGH COURT OF KARNATAKA 
NOTIFICATION 
NO. GOB(I) 20(53)/2011, Bangalore, Dated: 30" August, 2011 
The Presiding Officer of the Court of Senior Civil Judge, Chikodi, is concurrently appointed as the Presiding Officer of the 
Court of Senior Civil Judge, Athani, during the leave period of Sri. Madhusudhan B., Senior Civil Judge, Athani, i.e. from 13-08-2011 
to 05-09-2011 (bdi). 
By Order of the High Court, 
K. SOMASHEKAR, 
P.R:1229 REGISTRAR (JUDICIAL) 
HIGH COURT OF KARNATAKA 
NOTIFICATION 
NO. GOB(I) 20(56)/2011, Bangalore, Dated: 29" August, 2011 
The Presiding Officer of the Court of || Addl. Senior Civil Judge and CJM., Mysore, is concurrently appointed as the Judge, 
Court of Small Causes, Mysore, from 02-08-2011 to 15-08-2011 (bdi), during the leave period of Sri. B. Nandakumar, Judge, Court of 
Small Causes, Mysore. 
By Order of the High Court, 
K. SOMASHEKAR, 
P.R :1230 REGISTRAR (JUDICIAL) 
HIGH COURT OF KARNATAKA 
NOTIFICATION 
NO. GOB(I) 21(59)/2011, Bangalore, Dated: 30% August, 2011 


The Presiding Officer of the Court of Addl. Civil Judge and JMFC., Mandya, is concurrently appointed as the Presiding 
Officer of the court of Prl. Civil Judge and JMFC., Mandya, during the leave period of Smt. Ishrath Jahan Ara, Prl. Civil Judge and 
JMFC., Mandya, i.e. from 17-09-2011 to 16-10-2011 (061). 

By Order of the High Court, 
K. SOMASHEKAR, 
P.R : 1231 REGISTRAR (JUDICIAL) 
HIGH COURT OF KARNATAKA 
NOTIFICATION 
NO. GOB(I) 19(8)/2011, Bangalore, Dated: 26" August, 2011 


The Presidinig Officer of the Court of VI Addl. City Civil and Sessions Judge, Bengaluru, is concurrently appointed as the 
Presiding Officer of the court of XVIll Addl. City Civil and Sessions Judge, Bengaluru, from 17-08-2011 to 28-08-2011 (bdi), during the 
leave period of Sri. D.S. Muttur, XVIll Addl. City Civil and Sessions Judge, Bengaluru. 

By Order of the High Court, 
K. SOMASHEKAR, 
P.R:1232 REGISTRAR (JUDICIAL) 
HIGH COURT OF KARNATAKA 
NOTIFICATION 
NO. GOB(I) 19(74)/2011, Bangalore, Dated: 27" August, 2011 


The Presiding Officer of Fast Track Court - |, Shimoga, is concurrently appointed as the Presiding Officer of Fast Track 
Court, Sagar, during the leave period of Sri. G.R. Patil, Presiding Officer, Fast Track Court, Sagar, , i.e., from 21-07-2011 to 01-09-2011 
(061), 
By Order of the High Court, 
K. SOMASHEKAR, 
P.R:1233 REGISTRAR (JUDICIAL) 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೦, ೨೦೧೧ ೫೬೫ 





PERSONNEL AND ADMINISTRATIVE REFORMS SECRETARIAT 
NOTIFICATION 
NO. DPAR 23 SFP 2011, Bangalore, Dated: 07" September, 2011 


Shri K.M. Narayanaswamy, IFS (KN-96), Deputy Conservator of Forests, waiting for posting, is posted with immediate effect 


and until further orders as Deputy Conservator of Forests, Bijapur Zilla Panchayath, Bijapur in the existing vacancy. 


By Order and in the Name of the Governor of Karnataka, 
ASHOK P. ATRE, 
Under Secretary to Government, 
DP&AR (Services-IV) 
PERSONNEL AND ADMINISTRATIVE REFORMS SECRETARIAT 
NOTIFICATION 
NO. DPAR 454 SAS 2011, Bangalore, Dated: 08" SEPTEMBER, 2011 


P.R : 1234 


Dr Shalini Rajneesh, IAS (KN-89), Secretary to Government, Rural Development and Panchayat Raj Department 
(Panchayat Raj), Bengaluru, is placed in additional charge of the post of Principal Secretary to Government, DPAR (Administrative 
Reforms, Training & Political Pensions) until further orders relieving Sri Mohamed Sanaulla, IAS of additional charge. 

By Order and in the Name of the Governor of Karnataka 
N. SRINIVASA MURTHY, 
Under Secretary to Government 
DP&AR (Services-l) 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಅಪಜೀ 73 ಹುಸ್ಕಮು 2011, ಬೆಂಗಳೂರು, ದಿನಾಂಕ: 30ನೇ ಆಗಸ್ಟ್‌, 2011. 


೧.೧ : 1235 


ಅರಣ್ಯ ಇಲಾಖೆಯ ಲಿಪಿಕ ವೃಂದದ ಕೆಳಕಂಡ ಅಧಿಕಾರಿಗಳು ಅವರ ಹೆಸರಿನ ಮುಂದೆ ಸೂಚಿಸಿದ ದಿನಾಂಕದಂದು 60 ವರ್ಷಗಳ 
ವಯೋಮಿತಿಯನ್ನು ಪೂರೈಸುತ್ತಿರುವುದರಿಂದ, ಇವರಿಗೆ ಸೇವೆಯಿಂದ ವಯೋನಿವೃತ್ತಿ ಹೊಂದಲು ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು ಸರ್ಕಾರದ 
ಅನುಮತಿ ನೀಡಲಾಗಿದೆ. 
1 ಇವರಿಂದ ಸರ್ಕಾರಕ್ಕೆ ಬರಬೇಕಾದ ಯಾವುದೇ ಬಾಕಿಗಳಿದ್ದಲ್ಲಿ ಅದನ್ನು ಇವರ ನಿವೃತ್ತಿ ಸೌಲಭ್ಯಗಳಿಂದ ಕಡಿತಗೊಳಿಸತಕ್ಕದ್ದು. 
2. ಸರ್ಕಾರದಿಂದ / ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಿಂದ ಮುಂದಿನ ಸ್ಪಷ್ಟ ಆದೇಶ ಬರುವವರೆಗೂ ಇವರ ತಾತ್ಕಾಲಿಕ 
ಪಿಂಚಣಿಯನ್ನು (Provisional Pension) ಮಾತ್ರ ಬಿಡುಗಡೆಗೊಳಿಸಲು ಮಹಾಲೇಖಪಾಲರು ಕ್ರಮ ಕೈಗೊಳ್ಳತಕ್ಕದ್ದು. 





















































ಕ್ರ ಅಧಿಕಾರಿಯ ಹೆಸರು/ K 

ಸಂ. | ಶ್ರೀಯುತರು ಪದನಾಮ ಜನ್ಮ ದಿನಾಂಕ ನಿವೃತ್ತಿ ದಿನಾಂಕ 
1 ಕುಲಕರ್ಣಿ. ಯು.ಬಿ ಆಡಳಿತಾಧಿಕಾರಿ 19-05-1952 31-05-2012 
2. ನಾರಾಯಣ. ಎಂ ಆಡಳಿತಾಧಿಕಾರಿ 08-10-1952 31-10-2012 
3. ದೊಡ್ಡಮನಿ. ಎಫ್‌.ಜಿ ಆಡಳಿತ ಸಹಾಯಕ 21-06-1952 30-06-2012 
4. ಮಹಮ್ಮದ್‌ ಗೌಸ್‌ ಪಾಶ ಆಡಳಿತ ಸಹಾಯಕ 15-01-1952 31-01-2012 
5. ರಾಜೇಂದ್ರ ಗೌಡ. ಕೆ ಆಡಳಿತ ಸಹಾಯಕ 19-10-1952 31-10-2012 
6. ಮಹಮ್ಮದ್‌ ಅಹಮದ್‌ ಆಡಳಿತ ಸಹಾಯಕ 28-10-1952 30-12-2012 
7. ಸಗರೆ ಪಿ.ಜಿ ಪತ್ರಾಂಕಿತ ವ್ಯವಸ್ಥಾಪಕ 20-09-1952 30-09-2012 
8. ಆಲದಕಟ್ಟಿ ಎಸ್‌.ಡಿ ಪತ್ರಾಂಕಿತ ವ್ಯವಸ್ಥಾಪಕ 20-04-1952 30-04-2012 
9. ಶಂಕರಪ್ಪ ಹೆಚ್‌.ಆರ್‌ ಪತ್ರಾಂಕಿತ ವ್ಯವಸ್ಥಾಪಕ 06-12-1952 31-12-2012 
10. ಕುಲಕರ್ಣಿ ಎಸ್‌.ವಿ ಪತ್ರಾಂಕಿತ ವ್ಯವಸ್ಥಾಪಕ 01-04-1952 31-03-2012 
Il. ಗುತ್ತಪ್ಪನವರ್‌ ಎಂ.ವೈ ಪತ್ರಾಂಕಿತ ವ್ಯವಸ್ಥಾಪಕ 12-03-1952 31-03-2012 








೫೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೦, ೨೦೧೧ ಭಾಗ-೨ 
































ಕ್ರ ಅಧಿಕಾರಿಯ ಹೆಸರು/ 
ಷ್‌ ಪದನಾಮ ಜನ್ನ ದಿನಾಂಕ ನಿವೃತ್ತಿ ದಿನಾಂಕ 
ಸಂ. | ಶ್ರೀಯುತರು | ಹ 
12. | ಸೀತಾರಾಮರಾಜು ಬಿ.ಕೆ ಪತ್ರಾಂಕಿತ ವ್ಯವಸ್ಥಾಪಕ 24-11-1952 30-11-2012 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ಬಾಲಕೃಷ್ಣಯ್ಯ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1236 ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ ಇಲಾಖೆ 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಲಾ 23 ಎಲ್‌ಎಜಿ 2010, ಬೆಂಗಳೂರು, ದಿನಾಂಕ: 03ನೇ ಸೆಪ್ಟೆಂಬರ್‌, 2011. 
ಶ್ರೀಮತಿ ಎ.ಎನ್‌. ಸರಸ್ವತಿ, ಜಿಲ್ಲಾ ಸರ್ಕಾರಿ ವಕೀಲರು, ಹಾಸನ ಜಿಲ್ಲೆ ಇವರ ಸೇವಾವಧಿಯು ಮುಕ್ತಾಯವಾಗಿರುವುದರಿಂದ ಕರ್ನಾಟಕ 
ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು, 1977ರ ನಿಯಮ 26(2)ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಸದರಿ ಹುದ್ದೆಯ ಅಧಿಕಾರ ವಹಿಸಿಕೊಳ್ಳುವ ದಿನಾಂಕದಿಂದ ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವರೆಡರಲ್ಲಿ ಯಾವುದು 
ಮೊದಲೋ ಅಲ್ಲಿಯವರೆಗೆ ಶ್ರೀ ಡಿ.ಎಂ. ಕೆಂಚಪ್ಪ ವಕೀಲರು, ದತ್ತೂರು ಗ್ರಾಮ, ಕೆ.ಹೊಸಕೋಟೆ ಹೋಬಳಿ, ಆಲೂರು ತಾಲ್ಲೂಕು, ಹಾಸನ ಜಿಲ್ಲೆ 
ಇವರನ್ನು ಹಾಸನ ಜಿಲ್ಲೆಯ ಜಿಲ್ಲಾ ಸರ್ಕಾರಿ ವಕೀಲರ ಹುದ್ದೆಗೆ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಯ್ಯದ್‌ ಅಬ್ದುಲ್‌ ನಜೀರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1, 
ಪಿ.ಆರ್‌. 1237 ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 173 ಎಲ್‌ಎಜಿ 2010, ಬೆಂಗಳೂರು, ದಿನಾಂಕ: 03ನೇ ಸೆಪ್ಟೆಂಬರ್‌, 2011. 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು, 1977ರ ನಿಯಮ 26(2)ರನ್ವಯ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಸದರಿ ಹುದ್ದೆಯ ಅಧಿಕಾರ ವಹಿಸಿಕೊಳ್ಳುವ ದಿನಾಂಕದಿಂದ ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ 
ಇವರೆಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಶ್ರೀ ಸಿ.ಬಿ. ದೊಡಗೌಡರ, ವಕೀಲರು, ರಾಮಾಪೂರ-ಸೈಟ್‌, ಸವದತ್ತಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ. 
ಇವರನ್ನು ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲ್ಲೂಕಿನ ಹಿರಿಯ ಶ್ರೇಣಿ ನ್ಯಾಯಾಲಯದ ಅಪರ ಸರ್ಕಾರಿ ವಕೀಲರ ಹುದ್ದೆಗೆ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಯ್ಯದ್‌ ಅಬ್ದುಲ್‌ ನಜೀರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1, 
ಪಿ.ಆರ್‌. 1238 ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 


KARNATAKA LAW REPORTING COUNCIL 
NOTIFICATION 
NO. LRC3/EL/GOS/ 2011, BANGALORE, DATED: 25" AUGUST, 2011 


Sri G. Gangaraju, Deputy Chief Translator, Karnataka Law Reporting Council, Bangalore is granted 10 days of Commuted 
Leave from 4-7-2011 to 13-7-2011 (bdi) and in continuation 9 days Commuted Leave from 14-7-2011 to 22-7-2011 (bdi) on Private 
Affairs. 

Sri G. Gangaraju, Deputy Chief Translator, is reposted to the same post after the expiry of leave period. 

Certified that under the rule 52(b)(ii) of the KCSRs that Sri G. Gangaraju, Deputy Chief Translator, Karnataka Law Reportinig 
Council, Bengaluru would have actually continued to officiate as Deputy Chief Translator during the above leave period but for 


proceeding on leave. 
Secretary, 
Karnataka Law Reporting Council 
P.R:1239 Bangalore 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೦, ೨೦೧೧ ೫೬೭ 





ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಳ 54 ಪಿಪಿಇ 2011, ಬೆಂಗಳೂರು, ದಿನಾಂಕ: 08ನೇ ಸೆಪ್ಟೆಂಬರ್‌, 2011. 
ಶ್ರೀ ಹೆಚ್‌.ವಿ. ಕಾಳಪ್ಪನವರ, ಸಹಾಯಕ ಅಭಿಯೋಗ ನಿರ್ದೇಶಕರು, ಅಭಿಯೋಗ ಉಪನಿರ್ದೇಶಕರ ಕಛೇರಿ, ಮಂಗಳೂರು ಇವರನ್ನು ಅವರ 
ಕೋರಿಕೆಯ ಮೇರೆಗೆ ಸಿ.ಜೆ.ಎಂ. ನ್ಯಾಯಾಲಯ, ಶಿವಮೊಗ್ಗ ಇಲ್ಲಿ ಖಾಲಿ ಇರುವ ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರ ಹುದ್ದೆಗೆ ಕೂಡಲೇ 
ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಕ ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಕೆ. ನಿಂಗಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1240 ಒಳಾಡಳಿತ ಇಲಾಖೆ. (ಹೊಲೀಸ್‌ ಸೇವೆಗಳು-ಬಿ). 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 581 ಎಎಸ್‌ಡಿ 2010, ಬೆ೦ಗಳೂರು, ದಿನಾಂಕ: 02ನೇ ಸೆಪ್ಟೆಂಬರ್‌, 2011. 


ಶ್ರೀ ಸಿ. ನಾಗರಾಜು, ಹಿಂದಿನ ತಹಶೀಲ್ದಾರ್‌, ಹಾಸನ ಜಿಲ್ಲೆ, ಹಾಲಿ ಪುರಸಭಾ ತಹಶೀಲ್ದಾರ್‌, ಬಂಗಾರಪೇಟೆ ಇವರು ಸ್ಥಳ ನೇಮಕಾತಿಗಾಗಿ 
ಕಾಯಲಾಗಿದ್ದ ದಿನಾಂಕ: 18-12-2009 ರಿಂದ 06-02-2010 ರವರೆಗೆ ಹಾಗೂ 05-03-2010 ರಿಂದ 14-04-2010 ರ (ಒಟ್ಟು 91 ದಿನಗಳ) 
ಅವಧಿಯನ್ನು ಕೆ.ಸಿ.ಎಸ್‌.ಆರ್‌. ನಿಯಮ 8(15)(ಎಫ್‌) ರನ್ವಯ ಕಡ್ಡಾಯ ನಿರೀಕ್ಷಣಾ ಅವಧಿ ಎಂದು ಮಂಜೂರು ಮಾಡಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎನ್‌. ಗೋಪಾಲಯ್ಯ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1241 ಕಂದಾಯ ಇಲಾಖೆ. (ಸೇವೆಗಳು-3). 
ಕಂದಾಯ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಆರ್‌ಡಿ 87 ಎಎಸ್‌ಡಿ 2011, ಬೆಂಗಳೂರು, ದಿನಾಂಕ: 06ನೇ ಸೆಪ್ಟೆಂಬರ್‌, 2011. 
ಶ್ರೀ ಸೋಮಲಿಂಗ ಜಿ ಗೆಣ್ಣೂರ್‌, ತಹಶೀಲ್ದಾರ್‌, ಮುದ್ದೇಬಿಹಾಳ್‌ ತಾಲ್ಲೂಕು, ಬಿಜಾಪುರ ಜಿಲ್ಲೆ, ಇವರು ಸ್ಥಳ ನೇಮಕಾತಿಗಾಗಿ ಕಾಯಲಾಗಿದ್ದ 
ದಿನಾಂಕ: 08-07-2009 ರಿಂದ 21-08-2009 ರವರೆಗಿನ ಅವಧಿಯನ್ನು ಕೆ.ಸಿ.ಎಸ್‌.ಆರ್‌. ನಿಯಮ 8(15)(ಎಫ್‌) ರನ್ವಯ ಕಡ್ಡಾಯ ನಿರೀಕ್ಷಣಾ ಅವಧಿ 
ಎಂದು ಮಂಜೂರು ಮಾಡಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎನ್‌. ಗೋಪಾಲಯ್ಯ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1242 ಕಂದಾಯ ಇಲಾಖೆ. (ಸೇವೆಗಳು-3). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 151 ಆಸೇವ 2011, ಬೆ೦ಗಳೂರು, ದಿನಾಂಕ: 09ನೇ ಸೆಪ್ಟೆಂಬರ್‌, 2011. 


ಕರ್ನಾಟಕ ಸರ್ಕಾರದ 25ನೇ ಸಚಿವ ಸಂಪುಟದಲ್ಲಿ ಮಾನ್ಯ ಮುಖ್ಯಮಂತ್ರಿಯವರ ಕಛೇರಿಯಲ್ಲಿ ನಿಯೋಜನೆ ಮೇಲೆ ಕಾರ್ಯ 
ನಿರ್ವಹಿಸುತ್ತಿರುವ ಈ ಕೆಳಕಂಡ ಕೆ.ಎ.ಎಸ್‌. ಅಧಿಕಾರಿಗಳ ಸೇವೆಯು ದಿನಾಂಕ: 11-08-2011 ಕ್ಕೆ ಅಂತ್ಯಗೊಂಡಿದ್ದರಿಂದ ಸದರಿ ಅಧಿಕಾರಿಗಳ ಸೇವೆಯನ್ನು 
ದಿನಾಂಕ: 12-08-2011 ರಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳು ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಹುದ್ದೆಯಲ್ಲಿಯೇ 
ಮುಂದುವರಿಸಿ ಆದೇಶಿಸಲಾಗಿದೆ. 























ಕ್ರಸ. ಅಧಿಕಾರಿಯ ಹೆಸರು ಮತ್ತು ಪದನಾಮ ಕಾರ್ಯನಿರ್ವಹಿಸುತ್ತಿರುವ ಕಛೇರಿ 
1 ಡಾ:ಹೆಚ್‌.ಆರ್‌.ಮಹಾದೇವ್‌, ಮಾನ್ಯ ಮುಖ್ಯಮಂತ್ರಿಯವರ ಜಂಟಿ ಕಾರ್ಯದರ್ಶಿ, 
ಕೆ.ಎ.ಎಸ್‌. ಆಯ್ಕೆ ಶ್ರೇಣಿ ಮುಖ್ಯಮಂತ್ರಿಯವರ ಸಚಿವಾಲಯ, ವಿಧಾನಸೌಧ, ಬೆಂಗಳೂರು 
2 ಶ್ರೀ. ಮಹಮದ್‌ ಮೆಹಮೂದ್‌, ಮಾನ್ಯ ಮುಖ್ಯಮಂತ್ರಿಯವರ ವಿಶೇಷ ಕರ್ತವ್ಯಾಧಿಕಾರಿ-3, 
ಕೆ.ಎ.ಎಸ್‌. ಹಿರಿಯ ಶ್ರೇಣಿ ಮುಖ್ಯಮಂತ್ರಿಯವರ ಸಚಿವಾಲಯ, ವಿಧಾನಸೌಧ, ಬೆಂಗಳೂರು 





೫೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೦, ೨೦೧೧ ಭಾಗ-೨ 














3 ಡಾ:ಸಿಂಧೆ ಭೀಮಸೇನ ರಾವ್‌.ಹೆಚ್‌, ಮಾನ್ಯ ಮುಖ್ಯಮಂತ್ರಿಯವರ ಉಪ ಕಾರ್ಯದರ್ಶಿ, 

ಕೆ.ಎ.ಎಸ್‌. ಹಿರಿಯ ಶ್ರೇಣಿ ಮುಖ್ಯಮಂತ್ರಿಯವರ ಸಚಿವಾಲಯ, ವಿಧಾನಸೌಧ, ಬೆಂಗಳೂರು 
4 ಡಾ:ಕೆ.ಎ.ಅಪ್ಪಯ್ಯ, ಮಾನ್ಯ ಮುಖ್ಯಮಂತ್ರಿಯವರ ಉಪ ಕಾರ್ಯದರ್ಶಿ, 

ಕೆ.ಎ.ಎಸ್‌. ಹಿರಿಯ ಶ್ರೇಣಿ ಮುಖ್ಯಮಂತ್ರಿಯವರ ಸಚಿವಾಲಯ, ವಿಧಾನಸೌಧ, ಬೆಂಗಳೂರು 














ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವಾಸುದೇವಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1243 ಸಿ.ಆ.ಸು.ಇ.(ಸೇವೆಗಳು-2). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಡಿಪಿಎಆರ್‌ 206 ಎಸ್‌ಪಿಎಸ್‌ 2011, ಬೆಂಗಳೂರು, ದಿನಾಂಕ: 09ನೇ ಸೆಪ್ಟೆಂಬರ್‌, 2011. 
ಡಾ. ರಾಜವೀರ್‌ ಪ್ರತಾಪ್‌ ಶರ್ಮ, ಐಪಿಎಸ್‌ (ಕೆಎನ್‌-87), ಐಜಿಪಿ (ಯೋಜನೆ & ಆಧುನೀಕರಣ), ಬೆಂಗಳೂರು ಇವರು Fಟಗchal Mederia 
(ಪೋರ್ಚುಗಲ್‌) ನಲ್ಲಿ ದಿನಾಂಕ 12-09-2011 ರಿಂದ 17-09-2011 ರ ವರೆಗೆ ನಡೆಯಲಿರುವ 19 ನೇ “Triennial Meeting of the International 
Association of Forensic Sciences” ಎ೦ಬ ಅಧಿಕೃತ ಸಭೆಯಲ್ಲಿ ಭಾಗವಹಿಸಿದ ನಂತರ, ಇವರಿಗೆ ದಿನಾಂಕ: 19-09-2011 ರಿಂದ 23-09-201 


ರವರೆಗೆ ಒಟ್ಟು 05 (ಐದು) ದಿನಗಳ ಎಕ್ಸ್‌-ಇಂಡಿಯಾ ಗಳಿಕೆ ರಜೆಯನ್ನು (5-1೧6/೩ Lave) ವೈಯಕ್ತಿಕ ಕಾರಣಗಳ ಪ್ರಯುಕ್ತ Frankfurt (via Spain & 
Paris) ಗೆ ಹೋಗುವ ಉದ್ದೇಶಕ್ಕಾಗಿ ಮಂಜೂರು ಮಾಡಿದೆ. 


ಆ ಸಂದರ್ಭದಲ್ಲಿ ದಿನಾಂಕ 18-09-2011ರ ಸಾರ್ವತ್ರಿಕ ರಜೆಯನ್ನು Ex-India ರಜೆಗೆ ಹೊಂದಿಸಿಕೊಂಡು (Prefix) ಉಪಯೋಗಿಸಿಕೊಳ್ಳಲು 
ಸಹ ಅನುಮತಿಯನ್ನು ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಅಶೋಕ್‌ ಪಿ. ಅತ್ರೆ, 
ಪಿ.ಆರ್‌. 1244 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿ.ಆ.ಸು.ಇ.(ಸೇವೆಗಳು-4). 
ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಾಲ 285 ಎಲ್‌ಎಸ್‌ಐ 2011, ಬೆಂಗಳೂರು, ದಿನಾಂಕ: 14ನೇ ಸೆಪ್ಟೆಂಬರ್‌, 2011. 


ಡಾ:ಬಿ.ಕೆ.ನರಸಿ೦ಹಮೂರ್ತಿ, ಹಿರಿಯ ತಜ್ಞರು, ಕಾರ್ಮಿಕ ರಾಜ್ಯ ವಿಮಾ ಯೋಜನೆ ವೈದ್ಯಕೀಯ ಸೇವೆಗಳು ಇಲಾಖೆಯ ಇವರು ಕರ್ನಾಟಕ 
ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 285 (1) (ಎ)ರಡಿಯಲ್ಲಿ ದಿನಾಂಕ: 30-09-201/ರಿಂದ ಜಾರಿಗೆ ಬರುವಂತೆ ಸ್ವ-ಇಚ್ಛಾ ನಿವೃತ್ತಿ ಹೊಂದಲು 
ಹಾಗೂ ಇದೇ ನಿಯಮಾವಳಿಗಳ ಉಪ ನಿಯಮ (೪) ರಡಿ ಗರಿಷ್ಠ ಐದು ವರ್ಷಗಳ ಅಧಿಕ್ಕವನ್ನು ನೀಡಿ ಮಂಜೂರು ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಗೋವಿಂದಸ್ವಾಮಿ 
ಪೀಠಾಧಿಕಾರಿ, 


ಪಿ.ಆರ್‌. 1245 ಕಾರ್ಮಿಕ ಇಲಾಖೆ (ಕಾರಾವಿ ಯೋ (ವೈ) ಸೇವೆಗಳು). 


ಸಾರಿಗೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಾರಿಇ 215 ಸಾಅಪ 2011, ಬೆಂಗಳೂರು, ದಿನಾಂಕ: 13ನೇ ಸೆಪ್ಟೆಂಬರ್‌, 2011. 
ಮಾನ್ಯ ಕರ್ನಾಟಕ ಲೋಕಾಯುಕ್ತ ಇವರು ಗಣಿ ಅಕ್ರಮ ಕುರಿತಂತೆ ಸರ್ಕಾರಕ್ಕೆ ಸಲ್ಲಿಸಿರುವ ಅಂತಿಮ ವರದಿಯ ಹಿನ್ನೆಲೆಯಲ್ಲಿ ಸಾರಿಗೆ 


ಇಲಾಖೆಯ ಈ ಕೆಳಕಂಡ ಅಧಿಕಾರಿ / ನೌಕರರನ್ನು ಆಡಳಿತಾತ್ಮಕ ಹಾಗೂ ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ವರ್ಗಾಯಿಸಿ 
ಆದೇಶಿಸಿದೆ. 


ಭಾಗ-೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೦, ೨೦೧೧ ೫೬೯ 





ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು: 








ಹೆಸರು ಹಾಗೂ ಕಾರ್ಯನಿರ್ವಹಿಸುತ್ತಿರುವ ಪ್ರಾದೇಶಿಕ ಸಾರಿಗೆ ಕಛೇರಿ 


ಶ್ರೀಯುತರಾದ 





ನೂರ್‌ ಮೊಹಮ್ಮದ್‌ ಬಾಷ, ಹೊಸಪೇಟಿ 





ಟಿ.ಎಸ್‌. ನಿಂಗಣ್ಣನವರ್‌, ಬೆಳಗಾವಿ 











ಶಿವರಾಜ್‌ ಬಿ.ಪಾಟೀಲ್‌, ಕೊಪ್ಪಳ 








ಹಿರಿಯ ಮೋಟಾರು ವಾಹನ ನಿರೀಕ್ಷಕರು: 








ಹೆಸರು ಹಾಗೂ ಕಾರ್ಯನಿರ್ವಹಿಸುತ್ತಿರುವ ಪಾದೇಶಿಕ ಸಾರಿಗೆ ಕಛೇರಿ 


ಶ್ರೀಯುತರಾದ 





ಹೆಚ್‌.ಫಜಲುಲ್ಲಾ, ದಾವಣಗೆರೆ 





ಅಜೀಜುಲ್ಲ, ದಾವಣಗೆರೆ 





ಅಪ್ಪಯ್ಯ ನಲವತ್ತವಾಡ್‌ಮಠ್‌, 


ಬಾಗಲಕೋಟೆ 





ಎನ್‌.ಕರಿಯಪ್ಪ ಬೆಳಗಾವಿ 





ಎನ್‌.ಜಿ.ಹಿತ್ತಲಮಕ್ಕಿ, ಬೆಳಗಾವಿ 





ಶಿವಾನಂದ ಮೊಗ್ಗುಂ, ಬೆಳಗಾವಿ 











ಯಲ್ಲಪ್ಪ ಪಡಸಾಲಿ, ಬೆಳಗಾವಿ 








ಮೋಟಾರು ವಾಹನ ನಿರೀಕ್ಷ ಕರು: 








ಹೆಸರು ಹಾಗೂ ಕಾರ್ಯನಿರ್ವಹಿಸುತ್ತಿರುವ ಪಾದೇಶಿಕ ಸಾರಿಗೆ ಕಛೇರಿ 


ಶ್ರೀಯುತರಾದ 





ದಿಲೀಪ್‌ ಜಿ ಮಹೇಂದಕರ್‌, ಹೊಸಪೇಟೆ 





ಪ್ರದೀಪ್‌ ಎಂ. ಹಡಗಲಿ, ಬಾಗಲಕೋಟೆ 





ರಾಜ್‌ಕುಮಾರ್‌, ಬೆಳಗಾವಿ 





ಟಿ.ಎಲ್‌. ನಾರಾಯಣಸ್ವಾಮಿ ನಾಯಕ್‌, ಕೊಪ್ಪಳ 





ಬಿ.ಪಿ.ಕೃಷ್ಣೇಗೌಡ, ಕೊಪ್ಪಳ 





ಎಂ. ಶಿವಪಸಾದ್‌, ಬೆಳಗಾವಿ 





ವಾಹನ ಚಾಲಕರು: 





ಹೆಸರು ಹಾಗೂ ಕಾರ್ಯನಿರ್ವಹಿಸುತ್ತಿರುವ ಪ್ರಾದೇಶಿಕ ಸಾರಿಗೆ ಕಛೇರಿ 


ಶ್ರೀಯುತರಾದ 





ಮನೋಹರ್‌, ಹೊಸಪೇಟೆ 





ಆಂಜನೇಯಲು, ಬಾಗಲಕೋಟೆ 








3. 





ಎನ್‌. ಕೃಷ್ಣಮೂರ್ತಿ, ಕೊಪ್ಪಳ 








ಮೇಲ್ಕಂಡ ಅಧಿಕಾರಿಗಳು / ನೌಕರರು ಕೂಡಲೇ ಕರ್ತವ್ಯದಿಂದ ಬಿಡುಗಡೆಗೊಂಡು ಮುಂದಿನ ಸ್ಥಳ ನಿಯುಕ್ತಿಗಾಗಿ ಸಾರಿಗೆ ಆಯುಕ್ತರ 
ಕಛೇರಿಯಲ್ಲಿ ವರದಿ ಮಾಡಿಕೊಳ್ಳತಕ್ಕದ್ದು. 


ಪಿ.ಆರ್‌. 1246 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ರಾಮಚಂದ್ರ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಾರಿಗೆ ಇಲಾಖೆ. 


೫೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೦, ೨೦೧೧ ಭಾಗ-೨ 





ಸಮಾಜ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಕಇ 141 ಎಸ್‌ಎಡಿ 2009, ಬೆಂಗಳೂರು, ದಿನಾಂಕ: 3ನೇ ಸೆಪ್ಟೆಂಬರ್‌, 2011. 
ನ್ಯಾಯಮೂರ್ತಿ ಶ್ರೀ.ಎ.ಜೆ. ಸದಾಶಿವ ವಿಚಾರಣಾ ಆಯೋಗವನ್ನು ಅಧಿಸೂಚನೆ ಸಂಖ್ಯೆ ಸಕಇ 227 ಎಸ್‌ಎಡಿ 2003 
ದಿನಾಂಕ:24-09-2005ರಲ್ಲಿ ರಚಿಸಲಾಗಿದ್ದು, ಆ ಆಯೋಗವು ಈ ಕೆಳಗಿನ ಕಾರ್ಯ ನಿರ್ವಹಿಸಬೇಕಾಗಿರುತ್ತದೆ. 


(a) To identify the particular caste, races and tribes of Scheduled Caste in the State of Karnataka whether reservation 
benefits provided by the State Government for the welfare of Scheduled Caste Community under Article 15 and 16 of 


the Constitution of India are percolating equity amongst all Castes, races and tribe of Scheduled Castes? If not, reasons 


there for. 
(0) The extent to which various castes, races and tribes are getting use of these benefits. 
(c) What are the further steps to be taken to remove this differentiation/discrimination. 
(d) Examining if there are any other issues relating thereto. 
ಸದರಿ ಆಯೋಗದ ಕಾರ್ಯನಿರ್ವಹಣಾ ಅವಧಿಯನ್ನು ಕಾಲಕಾಲಕ್ಕೆ ವಿಸ್ತರಿಸಲಾಗಿದ್ದು ಇತ್ತೀಚೆಗೆ ಅಧಿಸೂಚನೆ ಸಂಖ್ಯೆ: ಸಕಇ 141 ಎಸ್‌ಎಡಿ 
2009 ದಿನಾಂಕ: 10-02-201ರಲ್ಲಿ ದಿನಾಂಕ:01-01-2011 ರಿಂದ 30-06-2011ರ ವರೆಗಿನ ಅವಧಿಗೆ ವಿಸ್ತರಿಸಲಾಗಿತ್ತು. 


ಶ್ರೀ. ಎ.ಜೆ. ಸದಾಶಿವ ವಿಚಾರಣಾ ಆಯೋಗದ ಕಾರ್ಯನಿರ್ವಹಣಾ ಅವಧಿಯನ್ನು ಇನ್ನೂ ಆರು ತಿಂಗಳ ಅವಧಿಗೆ (ದಿನಾಂಕ: 01-07-2011 
ರಿಂದ 31-12-2011) ವಿಸ್ತರಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ಲೋಕನಾಥರಾವ್‌, 
ಪಿ.ಆರ್‌. 1247 ಸರ್ಕಾರದ ಅಧೀನ ಕಾರ್ಯದರ್ಶಿ-2, 


ಸಮಾಜ ಕಲ್ಯಾಣ ಇಲಾಖೆ. 


PERSONNEL AND ADMINISTRATIVE REFORMS SECRETARIAT 
NOTIFICATION 
NO. DPAR 25 SAS 2010, Bangalore, Dated: 09" September, 2011 
Consequent upon appointment of the following Non-SCS officers to IAS vide Government of India Notification 


No.14015/11/2010-AIS(1)-B, dated 8-9-2011, they are continued until further orders in the posts presently held by them:- 
1) Dr G.C. Prakash, as Chief Executive Officer, Zilla Panchayat, Bagalkot. 
2) SriN.S. Prasanna Kumar, Managing Director, Karnataka Renewal Energy Development Limited (KREDL), Bangalore. 
3) SriV.P. Ikkeri, Joint Commissioner (West), Bruhat Bangalore Mahanagara Palike (BBMP), Bangalore. 
By Order and in the Name of the Governor of Karnataka 


N. SRINIVASA MURTHY, 
P.R : 1248 Under Secretary to Government, 
DP&AR (Services-l) 
PERSONNEL AND ADMINISTRATIVE REFORMS SECRETARIAT 
NOTIFICATION 
NO. DPAR 25 SAS 2010, Bangalore, Dated: 09" September, 2011 


Notification No. 14015/11/2010-AIS(1)-B, dated 8-9-2011 of Government of India, Ministry of Personnel, Public Grievances & 


Pensions, Department of Personnel & Training, New Delhi is hereby republished: 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೦, ೨೦೧೧ ೫೭೧ 





No. 14015/11/2010-615(0-8 
Government of India 
Ministry of Personnel, Public Grievances & Pensions 
(Department of Personnel & Training) 
New Delhi, the 8" September, 2011. 
NOTIFICATION 

In exercise of the powers conferred by Rule 8(2) of the Indian Administrative Service (Recruitment) Rules, 1954 read with 
Regulation 8 of the Indian Administrative Service (Appointment by Selection) Regulations, 1997 and Rule 3 of the Indian Administrative 
Service (Probation) Rules, 1954, the President is pleased to appoint the following members of the Non-State Civil Service of Karnataka 
to the Indian Administrative Service against the vacancies determined by Government of India under Regulation 3 of the said 
Regulations in consultation with the State Government for the Select List year 2010,on probation until further orders and to allocate 


them to the Karnataka Cadre, under Rule 5(1) of the Indian Administrative Service (Cadre) Rules, 1954 :- 


Select List 2010 (Against vacancies of 2010) 














SlI.No. Name of the officer (S/Shri) 
1 Dr G.C. Prakash 
2 N.S. Prasanna Kumar 
3 V.P. Ikkeri 














2. The appointment of above officers to IAS is subject to the OAs No.207/2010, 399/2010,490/2010 and other connected 
Applications/Misc. Applications pending before the Hon'ble CAT, Bangalore Bench and also PILWP No.35717/2010 and other 


connected Writ Petitions/Misc. Petitions pending before the Hon'ble High Court of Karnataka. 
Sd/- 


(S.S.Shukla) 


Under Secretary to the Government of India 





By Order and in the Name of the Governor of Karnataka 
N. SRINIVASA MURTHY, 
Under Secretary to Government, 


DP&AR (Services-l) 


P.R : 1249 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 74 ರಾಲೆಪ 2011, ಬೆ೦ಗಳೂರು, ದಿನಾಂಕ: 7ನೇ ಸೆಪ್ಟೆಂಬರ್‌, 2011. 


ರಾಜ್ಯ ಲೆಕ್ಕಪತ್ರ ಇಲಾಖೆಯ ಈ ಕೆಳಕಂಡ ಸಹಾಯಕ ನಿಯಂತ್ರಕರುಗಳಿಗೆ ವೇತನ ಶ್ರೇಣಿ ₹18150-450-19500-525-22650-600- 
26250-675-26925ರ ಉಪ ನಿಯಂತ್ರಕರ ವೃಂದಕ್ಕೆ ಸ್ಥಾನಪನ್ನ ಮುಂಬಡ್ತಿ ನೀಡಿ ತಕ್ಷಣದಿ೦ದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 


ಅವರ ಹೆಸರಿನ ಮುಂದೆ ನಮೂದಿಸಿರುವ ಹುದ್ದೆಗಳಿಗೆ ನೇಮಿಸಿದೆ. 











ಕ್ರ ಸಹಾಯಕ ನಿಯಂತ್ರಕರ ಹೆಸರು ಮತ್ತು ಪ್ರಸ್ತುತ ಕಾರ್ಯ ಉಪ ನಿಯಂತ್ರಕರ ಹುದ್ದೆಗೆ ಮುಂಬಡ್ತಿ ನೀಡಿ ಸ್ಥಳ 
ಸಂ. ನಿರ್ವಹಿಸುತ್ತಿರುವ ಕಚೇರಿ ನಿಯುಕ್ತಿಗೊಳಿಸಿರುವ ಹುದ್ದೆ ಮತ್ತು ಕಚೇರಿ 
1. ಶ್ರೀ ಸಿದ್ದರಾಮ, 

3 ಹ ಪ್ರಧಾನ ವ್ಯವಸ್ಥಾಪಕರು (ಹಣಕಾಸು), ಕರ್ನಾಟಕ 

ಕ್ಲಾಧಿಕಾರಿ, ಗ್ರಾಮೀಣಾಭಿವೃದ್ದಿ 
ನ ತ್ನ ಇ ರಾಜ್ಯ ಉಗ್ರಾಣ ನಿಗಮ ನಿಯಮಿತ, 

ಪ ಗು 

ಪಂಚಾಯತ್‌ ರಾಜ್‌ ಇಲಾಖೆ, ಬಹುಮಹಡಿ ಕಟ್ಟಡ, ಬೆಂಗಳೂರು - ಖಾಲಿ ಹುದ್ದೆ. 

ಬೆಂಗಳೂರು 
2 ಶ್ರೀ ಟಿ. ಲಕ ಯ್ಸ ಮುಖ್ಯ ಲೆಕ್ನಾಧಿಕಾರಿ, 

೨ ಏಂ ರಿ ರ 

ಲೆಕ್ಕಾಧಿಕಾರಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ, 

ಬೆಂಗಳೂರು ಬೆಂಗಳೂರು - ಖಾಲಿ ಹುದ್ದೆ. 

















೫೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೦, ೨೦೧೧ ಭಾಗ-೨ 

















3. ಶ್ರೀ ಬಿ.ವಿ. ವಸಂತಕುಮಾರ್‌, ಮುಖ್ಯ ಲೆಕ್ಕಾಧಿಕಾರಿ ಹಾಗೂ ಆರ್ಥಿಕ 
ಲೆಕ್ಕಾಧಿಕಾರಿ, ಕರ್ನಾಟಕ ಪ್ರೌಢ ಶಿಕ್ಷಣಾ ಪರೀಕ್ಷಾ ಮಂಡಳಿ, ಸಲಹೆಗಾರರು, ಬೆಂಗಳೂರು ವೈದ್ಯಕೀಯ 
ಮಲ್ಲೇಶ್ವರಂ, ಬೆಂಗಳೂರು. ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆ, 

ಬೆಂಗಳೂರು - ಖಾಲಿ ಹುದ್ದೆ. 

4. ಶ್ರೀ ಜಿ.ಎನ್‌. ಮಂಜುನಾಥ ಸ್ವಾಮಿ, ಸರ್ಕಾರಿ ಲೆಕ್ಕಪರಿಶೋಧಕರು, 
ಲೆಕ್ಕಾಧಿಕಾರಿ, ಭೂ ಮಾಪನ ಮತ್ತು ಭೂ ದಾಖಲೆಗಳ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯ, 
ಇಲಾಖೆ, ಬೆ೦ಗಳೂರು. ಗುಲ್ಬರ್ಗಾ - ಖಾಲಿ ಹುದ್ದೆ. 

5. ಶ್ರೀ ಆರ್‌. ರೇವಣ್ಣ, ಕಾರ್ಯನಿರ್ವಾಹಕ ಅಧಿಕಾರಿ, ಮುಖ್ಯ ಲೆಕ್ಕಾಧಿಕಾರಿ, 
ತಾಲ್ಲೂಕು ಪಂಚಾಯತ್‌, ತಿಪಟೂರು. ಕರ್ನಾಟಕ ರೇಷ್ಮೆ ಸಂಶೋಧನೆ ಮತ್ತು ಅಭಿವೃದ್ಧಿ 

ಸಂಸ್ಥೆ, ತಲಘಟ್ಟಪುರ, ಬೆಂಗಳೂರು 
- ಖಾಲಿ ಹುದ್ದೆ. 
6. ಶ್ರೀಮತಿ ಬಿ.ವಿ. ರೂಪಶ್ರೀ, ಉಪ ನಿಯಂತ್ರಕರು (ಹಣಕಾಸು), ನಿರ್ದೇಶಕರ 


ಲೆಕ್ಕಾಧಿಕಾರಿ, ಗೃಹ ರಕ್ಷಕ ದಳದ ಮಹಾ ಸಮಾವೇಷ್ಟರು ಕಚೇರಿ, ಕರ್ನಾಟಕ ಗ್ರಾಮೀಣ ನೀರು ಸರಬರಾಜು 
ಮತು ನಿರ್ದೇಶಕರು, ಪೌರರಕ್ಷಣಾ ನಿರ್ದೇಶಕರ ಕಚೇರಿ, ಮತ್ತು ನೈರ್ಮಲ್ಯ ಸಂಸ್ಥೆ. ಕಾವೇರಿ ಭವನ, 
ಬೆ೦ಗಳೂರು. ಬೆಂಗಳೂರು - ಖಾಲಿ ಹುದ್ದೆ. 

















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎಸ್‌. ಶಿವರಾಮ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1250 ಆರ್ಥಿಕ ಇಲಾಖೆ (ಆಡಳಿತ ಮತ್ತು ಮುಂಗಡ). 
ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಒ 48 ಸಿಎನ್‌ಎಸ್‌ 2011, ಬೆ೦ಗಳೂರು, ದಿನಾಂಕ: 08ನೇ ಸೆಪ್ಟೆಂಬರ್‌, 2011. 


ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಪ್ರಕರಣ 29ರ ಉಪ ಪ್ರಕರಣ (1ರ 
ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಯನ್ನು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ 
ಬ್ಯಾಂಕ್‌ ಹೊಳೆನರಸೀಪುರ ತಾಲ್ಲೂಕು ಹಾಸನ ಜಿಲ್ಲೆ ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆಗೆ ನಾಮ ನಿರ್ದೇಶನ ಮಾಡುತ್ತದೆ. 


ಶ್ರೀ ಕೃಷ್ಣೇಗೌಡ ಬಿನ್‌ ಬೀರೇಗೌಡ ಜಕ್ಕವಳ್ಳಿ ಮೂಡಲಹಿಪ್ಪೆ ಪೋಸ್ಟ್‌, ಕಸಬಾ ಹೋಬಳಿ ಹೊಳೆನರಸೀಪುರ ತಾಲ್ಲೂಕು. 


ಣ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌.ನೂಲಿ, 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ, 


ಬಿ.ಆರ್‌. 1251 
ಈ ಸಹಕಾರ ಇಲಾಖೆ 


ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ವಾಕೈ 281 ಕೈಸೇವಿ 2010, ಬೆಂಗಳೂರು, ದಿನಾಂಕ: 16ನೇ ಸೆಪ್ಟೆಂಬರ್‌, 2011. 
ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಸ್ಥಳ ನಿರೀಕ್ಷೆಯಲ್ಲಿರುವ ಈ ಕೆಳಕಂಡ ಜಂಟಿ ನಿರ್ದೇಶಕರುಗಳನ್ನು ಆಡಳಿತಾತ್ಮಕ ಹಿತದೃಷ್ಟಿಯಿಂದ 


ಅವರುಗಳ ಹೆಸರುಗಳ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸ್ಥಳ ನಿಯುಕ್ತಿಗೊಳಿಸಿ 
ಆದೇಶಿಸಿದೆ. 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೦, ೨೦೧೧ ೫೭೩ 














ಕ್ರ.ಸಂ. ಅಧಿಕಾರಿಗಳ ಹೆಸರು ಮತ್ತು | ಸ್ಥಳ ನಿಯುಕ್ತಿಗೊಳಿಸಿದ ಹುದ್ದೆ ಮತ್ತು 
ಪದನಾಮ ಸ್ಥಳ 
1 ಶ್ರೀ ಬಿ.ಎನ್‌. ಗದಗ, ಜ೦ಟಿ ನಿರ್ದೇಶಕರು, 
ಜ೦ಟಿ ನಿರ್ದೇಶಕರು ಜಿಲ್ಲಾ ಕೈಗಾರಿಕಾ ಕೇಂದ್ರ, ದಾವಣಗೆರೆ 
(ಶೀ ಎನ್‌.ಸಿ... ಚವ್ಹಾಣ್‌ ಇವರ 
ನಿಯೋಜನೆಯಿಂದ ತೆರವಾಗಿರುವ ಜಾಗಕ್ಕೆ) 
2 ಶ್ರೀ ವಿ.ಎಸ್‌. ಹೊನಮಾನೆ, ಜ೦ಟಿ ನಿರ್ದೇಶಕರು, 
ಜ೦ಟಿ ನಿರ್ದೇಶಕರು ಜಿಲ್ಲಾ ಕೈಗಾರಿಕಾ ಕೇಂದ್ರ ಬಿಜಾಪುರ 
(ಖಾಲಿ ಹುದ್ದೆ) 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಲ್‌.ಎಸ್‌. ವಾಸನ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ.ಆರ್‌. 1252 ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ (ಸೇವೆಗಳು) 


ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ ಸಚಿವಾಲಯ 
ನು 
ಅಧಿಸೂಚನೆ 
ಸಂಖ್ಯೆ ಅಪಜೀ 80 ಎಫ್‌ಪಿಸಿ 2011, ಬೆ೦ಗಳೂರು, ದಿನಾಂಕ: 05ನೇ ಸೆಪ್ಟೆಂಬರ್‌, 2011. 


ವಿಷಯ: ಶ್ರೀ ಎ.ಪಿ. ರಾಮಕೃಷ್ಣ, ಸರ್ಕಾರದ ಅಧೀನ ಕಾರ್ಯದರ್ಶಿ, ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. ಇವರ 
ಸೇವೆಯನ್ನು ತಾತ್ಕಾಲಿಕವಾಗಿ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯ ವಶಕ್ಕೆ ನೀಡುವ ಬಗ್ಗೆ. 


ಉಲ್ಲೇಖ: ಅಧಿಸೂಚನೆ ಸಂಖ್ಯೆ ಸಿಆಸುಇ 448 ಸಅಸೇ 2011 ದಿನಾ೦ಕ: 30-08-2011. 


ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ, ಶ್ರೀ ಎ.ಪಿ. ರಾಮಕೃಷ್ಣ, ಸರ್ಕಾರದ ಅಧೀನ ಕಾರ್ಯದರ್ಶಿ, ಅರಣ್ಯ ಪರಿಸರ ಮತ್ತು 
ಜೀವಿಶಾಸ್ತ್ರ ಇಲಾಖೆ, ಇವರ ಸೇವೆಯನ್ನು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯ ವಶಕ್ಕೆ ನೀಡಿರುವುದರಿಂದ ಸದರಿಯವರನ್ನು ದಿನಾಂಕ: 05-09-2011ರ 
ಪೂರ್ವಾಹ್ನದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಈ ಇಲಾಖೆಯಿಂದ ಬಿಡುಗಡೆಗೊಳಿಸಲಾಗಿದೆ. 


ಶ್ರೀ ಎ.ಪಿ. ರಾಮಕೃಷ್ಣ, ಸರ್ಕಾರದ ಅಧೀನ ಕಾರ್ಯದರ್ಶಿ, ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ (ಅರಣ್ಯ-ಎ), ಇವರ ಜಾಗದಲ್ಲಿ 
ಶ್ರೀಮತಿ ಉಮಾದೇವಿ, ಶಾಖಾಧಿಕಾರಿ, ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ (ಯೋಜನೆ), ಇವರನ್ನು ಹೆಚ್ಚಿನ ಪ್ರಭಾರದಲ್ಲಿ ಇಡಲಾಗಿದೆ. 
ಜಿ.ಎಸ್‌. ಗುರುಸಿದ್ದಯ್ಣ 
ನ್‌ 
ಸರ್ಕಾರದ ಉಪಕಾರ್ಯದರ್ಶಿ, 


ಪಿ.ಆರ್‌. 1253 ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 
ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಕಂಇ 46 ಎಟಿಎಸ್‌ 2011, ಬೆಂಗಳೂರು, ದಿನಾಂಕ: 13ನೇ ಸೆಪ್ಟೆಂಬರ್‌ 2011. 


ಶ್ರೀ.ಸಿ.ಚಿನ್ನರಾಜು, ಶಾಖಾಧಿಕಾರಿಗಳು, ಉನ್ನತ ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರದ ಸಚಿವಾಲಯ ಇವರನ್ನು ಮೂಡಿಗೆರೆ ತಾಲ್ಲೂಕು, 
ಚಿಕ್ಕಮಗಳೂರು ಜಿಲ್ಲೆ ಇಲ್ಲಿ ಖಾಲಿ ಇರುವ ತಹಶೀಲ್ದಾರ್‌ ಹುದ್ದೆಗೆ ಸಾರ್ವಜನಿಕ ಹಿತದೃಷ್ಟಿಯಿ೦ದ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ವರ್ಗಾಯಿಸಿ ನೇಮಿಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎನ್‌. ಗೋಪಾಲಯ್ಯ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ.ಆರ್‌. 1254 ಕಂದಾಯ ಇಲಾಖೆ (ಸೇವೆಗಳು-3). 


೫೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೦, ೨೦೧೧ ಭಾಗ-೨ 





ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 627 ಎಎಸ್‌ಡಿ 2010, ಬೆಂಗಳೂರು, ದಿನಾಂಕ: 12ನೇ ಸೆಪ್ಟೆಂಬರ್‌, 2011. 

ಕುಮಾರಿ ಜಯಶ್ರೀ ಶಿಂತ್ರಿ, ಕೆ.ಎ.ಎಸ್‌, ಕಾರ್ಯದರ್ಶಿಗಳು, ಹುಬ್ಬಳ್ಳಿ-ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರ ಇವರಿಗೆ ದಿನಾಂಕ: 09-10-2010 
ರಿಂದ 15-10-2010 ರವರೆಗೆ (ಒಟ್ಟು 7 ದಿನಗಳು ಮಾತ್ರ) ಗಳಿಕೆ ರಜೆಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 112ರನ್ವಯ 
ಹಾಗೂ ದಿನಾಂಕ: 16-10-2010 ರಿಂದ 20-10-2010 ರವರೆಗೆ (ಒಟ್ಟು 5 ದಿನಗಳು ಮಾತ್ರ) ಪರಿವರ್ತಿತ ರಜೆಯನ್ನು ಕರ್ನಾಟಕ ನಾಗರೀಕ ಸೇವಾ 
ನಿಯಮಾವಳಿಗಳ ನಿಯಮ 114ರನ್ವಯ ಮತ್ತು ದಿನಾಂಕ: 21-10-2010 ರಿಂದ 10-12-2010 ರವರೆಗೆ (ಒಟ್ಟು 50 ದಿನಗಳ) ರಜೆಯನ್ನು ಕರ್ನಾಟಕ 
ನಾಗರೀಕ ಸೇವಾ ನಿಯಮಗಳ ನಿಯಮ 117(ಎ) ರನ್ವಯ ಅಸಾಧಾರಣ ರಜೆಯನ್ನು ಮಂಜೂರು ಮಾಡಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎನ್‌. ಗೋಪಾಲಯ್ಯ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1255 ಕಂದಾಯ ಇಲಾಖೆ (ಸೇವೆಗಳು-3). 
ಕಂದಾಯ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಆರ್‌ಡಿ 44 ಎಟಿಎಸ್‌ 2010, ಬೆ೦ಗಳೂರು, ದಿನಾಂಕ: 12ನೇ ಸೆಪ್ಟೆಂಬರ್‌, 2011. 


ಶ್ರೀ ಟಿ.ಬಸವೇಗೌಡ, ಕಛೇರಿ ಸಹಾಯಕರು, ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಮಂಡ್ಯ ಇವರ ಸೇವೆಯನ್ನು ಮುಖ್ಯ ಚುನಾವಣಾಧಿಕಾರಿಗಳ 
ಕಛೇರಿಯಲ್ಲಿ ಖಾಲಿಯಿರುವ ಶಾಖಾಧಿಕಾರಿ (ತಹಶೀಲ್ದಾರ್‌) ಹುದ್ದೆಯಲ್ಲಿ ನೇಮಿಸಲು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ವಶಕ್ಕೆ ಈ 
ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎನ್‌. ಗೋಪಾಲಯ್ಯ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1256 ಕಂದಾಯ ಇಲಾಖೆ (ಸೇವೆಗಳು-3). 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಗ್ರಾಅಪ.28.ಆರ್‌ಬಿಎಲ್‌. 2011, ಬೆಂಗಳೂರು, ದಿನಾಂಕ: 06ನೇ ಸೆಪ್ಟೆಂಬರ್‌, 2011. 

ಜೀತಗಾರಿಕೆ ಪದ್ಧತಿ (ನಿರ್ಮೂಲನಾ) ಕಾಯ್ದೆ 1976ರ (1976ರ ಕೇಂದ್ರ ಕಾಯ್ದೆ ಸಂಖ್ಯೆ 19) ಪ್ರಕರಣ ಸಂಖ್ಯೆ 13ರ ಉಪಪ್ರಕರಣ(1. (2) 
ಮತ್ತು (3)ರ ಅಡಿಯಲ್ಲಿ ದತ್ತವಾದ ಅಧಿಕಾರದನ್ವಯ ಹಾಗೂ ಸದರಿ ವಿಚಾರದಲ್ಲಿ ಈ ಹಿಂದೆ ಹೊರಡಿಸಲಾಗಿದ್ದ ಎಲ್ಲಾ ಆದೇಶಗಳನ್ನು ಹಿಂತೆಗೆದುಕೊಂಡು 
ಕರ್ನಾಟಕ ರಾಜ್ಯ ಸರ್ಕಾರವು ದಾವಣಗೆರೆ ಜಿಲ್ಲೆಯ ಜಿಲ್ಲಾ ಮತ್ತು ಉಪವಿಭಾಗ ಮಟ್ಟದಲ್ಲಿ ಈ ಕೆಳಕಂಡ ಸದಸ್ಯರನ್ನೊಳಗೊಂಡ ಜಾಗೃತ ಸಮಿತಿಯನ್ನು ಈ 
ಮೂಲಕ ರಚಿಸಿದೆ. 

ಜಿಲ್ಲಾ ಮಟ್ಟದ ಜಾಗೃತ ಸಮಿತಿ-ದಾವಣಗೆರೆ 


























1 ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿ, ದಾವಣಗೆರೆ. ಅಧ್ಯಕ್ಷರು 
2 |ಶೀ ಎಕೆ. ರುದ್ರಪ್ಪ ಬಿನ್‌ ರಂಗಪ್ಪ ತಿಪ್ಪಗೊ೦ಡನಹಳ್ಳಿ ಗ್ರಾಮ, ಚನ್ನಗಿರಿ ತಾಲ್ಲೂಕು. ಸದಸ್ಯರು 
3 | ಶೀ ಶ್ರೀನಿವಾಸ ಬಿನ್‌ ದಾಸಪ್ಪ, ಜಗಳೂರು ಗೊಲ್ಲರಹಟ್ಟಿ ಗ್ರಾಮ, ಕಸಬಾ ಹೋಬಳಿ, ಜಗಳೂರು ತಾಲ್ಲೂಕು. ಸದಸ್ಯರು 
4 | ಶ್ರೀಮತಿ ಲಲಿತಮ್ಮ ತಿಪ್ಪೇಸ್ವಾಮಿ, ಮಾಜಿ ನಗರಸಭಾ ಅಧ್ಯಕ್ಷರು, ಕೆ.ಟಿ.ಜೆ.ನಗರ, 17ನೇ ಕ್ರಾಸ್‌, ದಾವಣಗೆರೆ. ಸದಸ್ಯರು 
5 | ಶ್ರೀಮತಿ ನಾಗಮ್ಮ ಕೋಂ ಬಸಪ್ಪ, ಕೆಚ್ಚೇನಹಳ್ಳಿ ಗ್ರಾಮ, ಜಗಳೂರು ತಾಲ್ಲೂಕು. ಸದಸ್ಯರು 
6 | ಶ್ರೀ ಪುಣಬಗಟ್ಟ ನಿಂಗಪ್ಪ ಬಿನ್‌ ರಾಮಚಂದ್ರಪ್ಪ, ಹೊಸಪೇಟೆ ರಸ್ತೆ, ಹರಪನಹಳ್ಳಿ. ಸದಸ್ಯರು 
7 ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್‌, ದಾವಣಗೆರೆ. ಸದಸ್ಯರು 
8 | ಶ್ರೀಮತಿ ಶಾಂತಕುಮಾರಿ ಕೋಂ ನಾಗೇ೦ದ್ರಪ್ಪ, ಸದಸ್ಯರು, ಚನ್ನಕೇಶವ ಸ್ವಸಹಾಯ ಸಂಘ, ಪಾಟೀಲ್‌ BN 
ಬಡಾವಣೆ, ಚನ್ನಗಿರಿ. 2 



































































































































ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೦, ೨೦೧೧ ೫೭೫ 
9 | ಶ್ರೀ ಹೇಮಣ್ಣ ಮೋರಗೇರೆ, ಕಾರ್ಯದರ್ಶಿಗಳು, ಕಲಾಮನೆ, ಹೊಸಪೇಟೆ ರಸ್ತೆ, ಹರಪನಹಳ್ಳಿ. ಸದಸ್ಯರು 
10 ವ್ಯವಸ್ಥಾಪಕರು, ಲೀಡ್‌ ಬ್ಯಾಂಕ್‌, ದಾವಣಗೆರೆ. ಸದಸ್ಯರು 
1] ಜಿಲ್ಲಾ ಆರಕ್ಷಕ ಅಧೀಕ್ಷಕರು, ದಾವಣಗೆರೆ. ಸದಸ್ಯರು 
12 | ಜಿಲ್ಲಾ ಕಾರ್ಮಿಕ ಅಧಿಕಾರಿ, ಕಾರ್ಮಿಕ ಇಲಾಖೆ, ದಾವಣಗೆರೆ. ಸದಸ್ಯರು 
13 | ರೇಷ್ಮೆ ಕೃಷಿ ಉಪ ನಿರ್ದೇಶಕರು, ರೇಷ್ಮೆ ಇಲಾಖೆ, ದಾವಣಗೆರೆ. ಸದಸ್ಯರು 
14 | ಹಿರಿಯ ಭೂವಿಜ್ಞಾನಿ, (ಖನಿಜ). ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ದಾವಣಗೆರೆ. ಸದಸ್ಯರು 
15 | ಅಪರ ಜಿಲ್ಲಾಧಿಕಾರಿ ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿ, ದಾವಣಗೆರೆ. ಸಂಚಾಲಕರು 

ಉಪವಿಭಾಗ ಮಟ್ಟದ ಜಾಗೃತ ಸಮಿತಿ-ದಾವಣಗೆರೆ 

| ಉಪವಿಭಾಗಾಧಿಕಾರಿ ಮತ್ತು ಉಪವಿಭಾಗೀಯ ದಂಡಾಧಿಕಾರಿ, ದಾವಣಗೆರೆ. ಅಧ್ಯಕ್ಷರು 
2 | ಶ್ರೀಮತಿ ವೀಣಾ ನೀಲಗಿರಿಯಪ್ಪ ಗಾಂಧಿನಗರ, ದಾವಣಗೆರೆ. ಸದಸ್ಯರು 
3 ಶ್ರೀ ಹನುಮಂತಪ್ಪ ಬಿನ್‌ ಭೀಮಪ್ಪ, ಇಂಗಳಗೊಂದಿ, ಹೊಳೆಸಿರಿಗೆರೆ ಗ್ರಾಮ, ಹರಿಹರ ತಾಲ್ಲೂಕು. ಸದಸ್ಯರು 
4 | ಶ್ರೀ ಪಿ. ಸಿದ್ದೇಶ್‌ ಬಿನ್‌ ಸಿದ್ದರಾಮಣ್ಣ, ಮೆದಿಕೆರೆ ಗ್ರಾಮ, ಚನ್ನಗಿರಿ ತಾಲ್ಲೂಕು ಸದಸ್ಯರು 
5 | ಶ್ರೀಮತಿ ಸಾವಿತ್ರಮ್ಮ ಸಿದ್ಧಣ್ಣನಗಲ್ಲಿ, ದಾವಣಗೆರೆ. ಸದಸ್ಯರು 
6 ಶ್ರೀ ಸಿದ್ಧಲಿಂಗಪ್ಪ ಅಮರಾವತಿ ಗ್ರಾಮ, ಹರಿಹರ ತಾಲ್ಲೂಕು. ಸದಸ್ಯರು 
7 | ಕಾರ್ಯನಿರ್ವಾಹಕ ಅಧಿಕಾರಿ, ತಾಲ್ಲೂಕು ಪಂಚಾಯತ್‌, ದಾವಣಗೆರೆ. ಸದಸ್ಯರು 
8 | ಶ್ರೀಮತಿ ಹಾಲಮ್ಮ ಕೋಂ ರಾಜಪ್ಪ, ಈಶ್ವರ ಅಲ್ಲಾ ಸ್ವಸಹಾಯ ಸಂಘ, ಬಾನುವಳ್ಳಿ ಗ್ರಾಮ, ಹರಿಹರ ತಾ: ಸದಸ್ಯರು 
9 ಶ್ರೀ ಶಂಕರ್‌ ಬಿನ್‌ ನಾನನಾಯ್ಕ, ವಂದನ ಸಂಸ್ಥೆ, ಚನ್ನಗಿರಿ ಸದಸ್ಯರು 
10 | ಜಿಲ್ಲಾ ವ್ಯವಸ್ಥಾಪಕರು, ಗ್ರಾಮೀಣ ಬ್ಯಾಂಕ್‌, ದಾವಣಗೆರೆ. ಸದಸ್ಯರು 
11 | ಆರಕ್ಷಕ ಉಪಅಧೀಕ್ಷಕರು, (ಗ್ರಾಮಾಂತರ), ದಾವಣಗೆರೆ ಉಪವಿಭಾಗ. ಸದಸ್ಯರು 
12 | ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳು, ಕಾರ್ಮಿಕ ಇಲಾಖೆ, ದಾವಣಗೆರೆ. ಸದಸ್ಯರು 
13 | ರೇಷ್ಮೆ ಕೃಷಿ ವಿಸ್ತರಣಾಧಿಕಾರಿ, ಏ.ಪಿ.ಎಂ.ಸಿ.ಯಾರ್ಡ್‌, ದಾವಣಗೆರೆ. ಸದಸ್ಯರು 
14 | ಹಿರಿಯ ಭೂವಿಜ್ಞಾನಿ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, 1ನೇ ಅಡ್ಡರಸ್ತೆ, ವಿದ್ಯಾನಗರ, ದಾವಣಗೆರೆ. ಸದಸ್ಯರು 
15 | ತಹಶೀಲ್ದಾರ್‌, ಹಾಗೂ ತಾಲ್ಲೂಕು ಕಾರ್ಯನಿರ್ವಾಹಕ ದಂಡಾಧಿಕಾರಿ, ದಾವಣಗೆರೆ ತಾಲ್ಲೂಕು ಸಂಚಾಲಕರು 
ಉಪವಿಭಾಗ ಮಟ್ಟದ ಜಾಗೃತ ಸಮಿತಿ-ಹರಪನಹಳ್ಳಿ ಉಪವಿಭಾಗ 

1 ಉಪವಿಭಾಗಾಧಿಕಾರಿ ಮತ್ತು ಉಪವಿಭಾಗೀಯ ದಂಡಾಧಿಕಾರಿ, ಹರಪನಹಳ್ಳಿ ಉಪವಿಭಾಗ. ಅಧ್ಯಕ್ಷರು 
2 | ಶ್ರೀಮತಿ ದ್ರಾಕ್ಷಾಯಣಮ್ಮ ತಂದೆ: ಹನುಮಂತಪ್ಪ ವಕೀಲರು, 9ನೇ ವಾರ್ಡ್‌, ಬ್ಯಾಡಗೇರಿ, ಹರಪನಹಳ್ಳಿ. ಸದಸ್ಯರು 
3 |ಶೀ ಎಂ.ವಿ. ಅಂಜಿನಪ್ಪ, 8ನೇ ವಾರ್ಡ್‌, ಇಸ್ಲಾಂಪುರ, ಹರಪನಹಳ್ಳಿ. ಸದಸ್ಯರು 
4 | ಶೀ ವೈ. ಹನುಮಂತಪ್ಪ ಬಿನ್‌ ಯಲ್ಲಪ್ಪ ಗಿಡ್ಡನಕಟ್ಟೆ, ಜಗಳೂರು ತಾಲ್ಲೂಕು ಸದಸ್ಯರು 
೨ ಶ್ರೀಮತಿ ಕವಿತಾ ತಂದೆ ಪರಸಪ್ಪ ವಕೀಲರು, ಸ೦ಡೂರುಗೇರಿ, ಹರಪನಹಳ್ಳಿ. ಸದಸ್ಯರು 
6 | ಶ್ರೀ ವಿಠಲಶೆಟ್ಟಿ, ನೆಹರು ರಸ್ತೆ, ಜಗಳೂರು ಸದಸ್ಯರು 
7 ಕಾರ್ಯ ನಿರ್ವಹಣಾಧಿಕಾರಿಗಳು, ತಾಲ್ಲೂಕು ಪಂಚಾಯತಿ, ಹರಪನಹಳ್ಳಿ ಸದಸ್ಯರು 
8 ಶ್ರೀ ಎ.ಕೆ. ಹಾಲೇಶ್‌, ಕಾರ್ಯದರ್ಶಿ, ಜ್ಞಾನಗಂಗಾ ವಿದ್ಯಾಸಂಸ್ಥೆ, 12ನೇ ವಾರ್ಡ್‌, ಹಡಗಲಿ ರಸ್ತೆ, ಹರಪನಹಳ್ಳಿ. | ಸದಸ್ಯರು 
9 | ಶ್ರೀಮತಿ ಯಶೋಧಮ್ಮ ಕೋಂ ಹನುಮಂತಪ್ಪ ಶ್ರೀ ಮಾರುತಿ ಮಹಿಳಾ ಸ್ತ್ರೀ ಶಕ್ತಿ ಸಂಘ, ಚಿಕ್ಕಮ್ಮನಹಟ್ಟಿ, ಸೊಕ್ಕೆ ಸ 








ಹೋಬಳಿ, ಜಗಳೂರು ತಾಲ್ಲೂಕು. 











೫೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೦, ೨೦೧೧ ಭಾಗ-೨ 























10 | ವ್ಯವಸ್ಥಾಪಕರು, ಸ್ಟೇಟ್‌ ಬ್ಯಾಂಕ್‌ ಆಫ್‌ ಮೈಸೂರು, ಹರಪನಹಳ್ಳಿ. ಸದಸ್ಯರು 
11 | ಆರಕ್ಷಕ ಉಪಾಧೀಕ್ಷಕರು, ಹರಪನಹಳ್ಳಿ ಉಪವಿಭಾಗ, ಹರಪನಹಳ್ಳಿ ಸದಸ್ಯರು 
12 | ರೇಷ್ಮೆ ನಿರೀಕ್ಷಕರು, ರೇಷ್ಮೆ ಇಲಾಖೆ, ಹರಪನಹಳ್ಳಿ ಸದಸ್ಯರು 
13 | ಕಾರ್ಮಿಕ ನಿರೀಕ್ಷಕರು, ಕಾರ್ಮಿಕ ಇಲಾಖೆ, ಹರಪನಹಳ್ಳಿ. ಸದಸ್ಯರು 
14 | ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಶಿಕ್ಷಣ ಇಲಾಖೆ, ಹರಪನಹಳ್ಳಿ ಸದಸ್ಯರು 
15 | ತಹಶೀಲ್ದಾರ್‌, ಹಾಗೂ ತಾಲ್ಲೂಕು ಕಾರ್ಯನಿರ್ವಾಹಕ ದಂಡಾಧಿಕಾರಿ, ಹರಪನಹಳ್ಳಿ ತಾಲ್ಲೂಕು ಸಂಚಾಲಕರು 

















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ. ಶಿವಶಂಕರ್‌, 
ನಿರ್ದೇಶಕರು 
ಯೋಜನೆ, ಸಮನ್ವಯ ಹಾಗೂ ಮೇಲ್ವಿಚಾರಣಾ ಘಟಕ ಹಾಗೂ 
ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, 


ಹಿ.ಆರ್‌. 1257 
ನ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ ಇಲಾಖೆ 


PERSONNEL AND ADMINISTRATIVE REFORMS SECRETARIAT 
NOTIFICATION 
NO. DPAR 492 SAS 2011, Bangalore, Dated: 17" September, 2011 


The services of Dr. V. Chandrasekar, IAS (KN-99), Managing Director, Rajiv Gandhi Rural Housing Corporation 
Limited, Bangalore are withdrawn from Housing Department with immediate effect and he is posted until further orders as Director, 
Youth Services Department in the existing vacancy. 

Government declares under Rule 9 of IAS (Pay) Rules, 2007 that the post of the Director, Youth Services Department, 
Bangalore in the Senior Scale of IAS is equivalent in status and responsibilities to the cadre post of Director, Agriculture Marketing, 


Bangalore, included in the Schedule-ll to the said Rules. 


By Order and in the Name of the Governor of Karnataka 
N. Srinivasa Murthy, 
Under Secretary to Government, 


P.R : 1258 
DP&AR (Services-l) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಡಿಪಿಎಆರ್‌ 202 ಎಸ್‌ಪಿಎಸ್‌ 2011, ಬೆ೦ಗಳೂರು, ದಿನಾಂಕ: 14ನೇ ಸೆಪ್ಟೆಂಬರ್‌, 2011. 
ಶ್ರೀ. ಕೆ.ಎಸ್‌.ಆರ್‌. ಚರಣ್‌ರೆಡ್ಡಿ, ಐಪಿಎಸ್‌ (ಕೆಎನ್‌-93), ಐಜಿಪಿ (ಆಂತರಿಕ ಭದ್ರತೆ). ಬೆಂಗಳೂರು ಇವರು ಕೇಂಬ್ರಿಡ್ಜ್‌ ವಿಶ್ವವಿದ್ಯಾಲಯ, 
ಯುನೈಟೆಡ್‌ ಕಿಂಗ್‌ಡಮ್‌ (ಯುಕೆ) ದಲ್ಲಿ 4ನೇ ಹಂತದ ಮಿಡ್‌ ಕರೀರ್‌ ತರಬೇತಿಯನ್ನು ಪೂರೈಸಿದ ನಂತರ, ಇವರಿಗೆ ದಿನಾಂಕ: 29-10-2011 ರಿಂದ 


03-11-2011 ರವರೆಗೆ ಒಟ್ಟು 06 (ಆರು) ದಿನಗಳ ಎಕ್ಸ್‌-ಇಂಡಿಯಾ ಗಳಿಕೆ ರಜೆಯನ್ನು (51761೩ Earned 6೫/9) ವೈಯಕ್ತಿಕ ಕಾರಣಗಳ ಹಿನ್ನೆಲೆಯಲ್ಲಿ 
ಮಂಜೂರು ಮಾಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಪಿ.ಅತ್ರೆ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ.ಆರ್‌. 1259 
ಸಿ.ಆ.ಸು.ಇ. (ಸೇವೆಗಳು-4). 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೦, ೨೦೧೧ ೫೭೭ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಡಿಪಿಎಆರ್‌ 120 ಎಸ್‌ಪಿಎಸ್‌ 2011, ಬೆಂಗಳೂರು, ದಿನಾಂಕ: 14ನೇ ಸೆಪ್ಟೆಂಬರ್‌, 2011. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 120 ಎಸ್‌ಪಿಎಸ್‌ 2011 ದಿನಾಂಕ: 01-06-2011ನ್ನು ಭಾಗಶಃ ಮಾರ್ಪಡಿಸಿ 
ಶ್ರೀ. ಸಯ್ಯದ್‌ ಉಲ್ಲತ್‌ ಹುಸೈನ್‌, ಐಪಿಎಸ್‌ (ಕೆಎನ್‌-95), ಡಿಐಜಿಪಿ (ನೇಮಕಾತಿ & ತರಬೇತಿ), ಬೆ೦ಗಳೂರು ಇವರು ಯುನೈಟೆಡ್‌ ಕಿಂಗ್‌ಡಮ್‌ 
(ಯುಕೆ) ದಲ್ಲಿ 4ನೇ ಹಂತದ ಮಿಡ್‌ ಕೆರಿಯರ್‌ ತರಬೇತಿಯನ್ನು ಪೂರೈಸಿದ ನಂತರ, ಇವರಿಗೆ ದಿನಾಂಕ: 11-07-2011 ರಿಂದ 18-07-2011 ರವರೆಗೆ 


ಒಟ್ಟು 08 (ಎಂಟು) ದಿನಗಳ ಎಕ್ಸ್‌-ಇ೦ಡಿಯಾ ಗಳಿಕೆ ರಜೆಯನ್ನು (x-India Earned (98/9) ವೈಯಕ್ತಿಕ ಕಾರಣಗಳ ಹಿನ್ನೆಲೆಯಲ್ಲಿ ಘಟನೋತ್ತರವಾಗಿ 
ಮಂಜೂರು ಮಾಡಿದೆ. 


ಆ ಸಂದರ್ಭದಲ್ಲಿ ದಿನಾಂಕ 09-07-2011 ಮತ್ತು 10-07-2011ರ ಸಾರ್ವತ್ರಿಕ ರಜೆಗಳನ್ನು End ಗಳಿಕೆ ರಜೆಗೆ ಹೊಂದಿಸಿಕೊಂಡು 
(Prefix) ಉಪಯೋಗಿಸಿಕೊಳ್ಳಲು ಸಹ ಅನುಮತಿಯನ್ನು ನೀಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಪಿ.ಅತ್ರೆ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1260 ಸಿ.ಆ.ಸು.ಇ. (ಸೇವೆಗಳು-4). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 

ಸಂಖ್ಯೆ: ಸಿಆಸುಇ 411 ಸಅಸೇ 2011, ಬೆಂಗಳೂರು, ದಿನಾಂಕ: 16ನೇ ಸೆಪ್ಟೆಂಬರ್‌, 2011. 
ಕರ್ನಾಟಕ ಸರ್ಕಾರ ಸಚಿವಾಲಯದ ಜಲಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ)ಯಲ್ಲಿ ಹೊಸದಾಗಿ ಸೃಜಿಸಲಾಗಿರುವ ಸಹಾಯಕ 
ಇಂಜಿನಿಯರ್‌ಗಳ ಹುದ್ದೆಗೆ ನೇಮಿಸಲು ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸನೀಇ 81 ಸೆಸಎ 2011, ದಿನಾಂಕ: 16-8-2011 ರ ಅನ್ವಯ, ಈ ಕೆಳಕಂಡ 
ಸಹಾಯಕ ಇಂಜಿನಿಯರ್‌ಗಳ ಸೇವೆಯನ್ನು ಸಿಆಸುಇ ಇಲಾಖೆಯ ವಶಕ್ಕೆ ನೀಡಲಾಗಿದೆ. ಇದರನ್ವಯ ಈ ಕೆಳಗೆ ನಮೂದಿಸಿರುವ ಇಬ್ಬರು ಸಹಾಯಕ 


ಇಂಜಿನಿಯರ್‌ಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಜಲಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) ಇಲ್ಲಿ ಖಾಲಿ ಇರುವ ಸಹಾಯಕ ಇಂಜಿನಿಯರಗಳ 
ಹುದ್ದೆಗೆ ಮರುಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಲಾಗಿದೆ. 


) ಶ್ರೀ ಪಿ.ಎನ್‌. ನರಸಿಂಹಮೂರ್ತಿ, ಸಹಾಯಕ ಇಂಜಿನಿಯರ್‌, ಮುಖ್ಯ ಇಂಜಿನಿಯರ್‌ ಕಛೇರಿ, (ಸಣ್ಣ ನೀರಾವರಿ) (ದಕ್ಷಿಣ ವಲಯ) 
ಬೆಂಗಳೂರು 
2) ಶ್ರೀಮತಿ ವೈ.ಎನ್‌. ವೀಣಾ, ಸಹಾಯಕ ಇಂಜಿನಿಯರ್‌, ಸಣ್ಣ ನೀರಾವರಿ ಉಪ ವಿಭಾಗ, ಮಡಿಕೇರಿ, ಕೊಡಗು ಜಿಲ್ಲೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಆರ್‌. ವಿಜಯಾನಂದ ಶರ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1261 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3). 
HIGH COURT OF KARNATAKA 
NOTIFICATION 
NO. LCA-ll. 11 (Rtmt) /2011, Bangalore, Dated: 15" September, 2011 

Sri. S.M. Upadhye, Chief Administrative Officer, Prl. District & Sessions Court, Belgaum, is permitted to retire from service 


with effect from 30-09-2011, on attaining the age of superannuation, under Rule 95(1) of K.C.S.Rules. 


BY ORDER, 
V.K. HASYAGAR, 
P.R:1262 ASSISTANT REGISTRAR. 
HIGH COURT OF KARNATAKA 
NOTIFICATION 


NO. HCE. 723 / 2011, Bangalore, Dated: 15" September, 2011 
Sri. K. Muddukrishna Sastry, Court Officer of this office is permitted to retire from service voluntarily w.e.f. the afternoon of 
30-09-2011, under Rule 285(1) (a) of KCSRs. 
BY ORDER OF HON’BLE THE ACTING CHIEF JUSTICE, 
K. SOMASHEKAR, 
P.R:1263 REGISTRAR (JUDICIAL) 


೫೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೦, ೨೦೧೧ ಭಾಗ-೨ 





HIGH COURT OF KARNATAKA 
NOTIFICATION 
NO. HCE. 845 / 2011, Bangalore, Dated: 15" September, 2011 
Sri. P. Narayanappa, Court Officer of this office is permitted to retire from service on the afternoon of 30-09-2011, on 


attaining the age of superannuation and he will be relieved of his duties in this office on the afternoon of 30-09-2011. 
BY ORDER OF HON’'BLE THE ACTING CHIEF JUSTICE, 


K. SOMASHEKAR, 
REGISTRAR (JUDICIAL) 
WATER RESOURCES SECRETARIAT 
NOTIFICATION 
NO. WRD 45 WBM 2011(i), Bangalore, Dated: 16" September, 2011 


In exercise of powers conferred vide Article 147(C) of the Articles of Association of Krishna Bhagya Jala Nigam Sri. Kapil 


P.R : 1264 


Mohan IAS., is nominated as the Director in the Board of Directors of Krishna Bhagya Jala Nigam Ltd., and further in exercise of power 
conferred vide Article 151 of the Articles of Association of Krishna Bhagya Jala Nigam Ltd., he is appointed as the Managing Director, in 


place of Sri. Basavaraju, IAS., with immediate effect and until further orders. 
By Order and in the Name of the Governor of Karnataka 


1.D.DHAMAN, 
Officer on Special Duty, 
Water Resources Department (KBJN) 


P.R : 1265 
ಪಶು ಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ: ಪಸಂಮೀ:144:ಮೀಇಸೇ:2011, ಬೆಂಗಳೂರು, ದಿನಾಂಕ: 16ನೇ ಸೆಪ್ಟೆಂಬರ್‌, 2011. 


ಅಧಿಸೂಚನೆ ಸಂಖ್ಯೆ ಪಸಂಮೀ/192/ಮೀಇಸೇ/2010, ಬೆಂಗಳೂರು, ದಿನಾಂಕ: 30-06-2011ರ ಭಾಗ-2ರಲ್ಲಿನ ಕ್ರಮ ಸಂಖ್ಯೆ (2)ರಲ್ಲಿ 
. ಲಕ್ಷಣರೆಡ್ಡಿ” ಎಂದು ನಮೂದಿಸಿರುವ ಅಧಿಕಾರಿಯ ಹೆಸರನ್ನು “ಶ್ರೀ ಪಿ.ಟಿ. ಲಕ್ಷಣರೆಡ್ಲಿ” ಎಂದು ತಿದ್ದಿ ಓದಿಕೊಳ್ಳತಕ್ತದ್ದು. 
ಬ [5 Ki ೨ ೬ ಡಿ ಬ ೪ ಠ್‌ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಡಿ.ಎಂ. ರಾಜಣ್ಣ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ(ಮೀ). 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 188 ವಾತೆಸಿ 2011, ಬೆಂಗಳೂರು, ದಿನಾಂಕ: 12ನೇ ಸೆಪ್ಟೆಂಬರ್‌, 2011. 
ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ವಾಣಿಜ್ಯ ತೆರಿಗೆ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಸಿ.ಎಂ.ಲಲಿತ, ಇವರನ್ನು ಕರ್ನಾಟಕ 
ಸೇವಾ ನಿಯಮಾವಳಿಗಳ ನಿಯಮ-32 ರಡಿಯಲ್ಲಿ ಸ್ವತಂತ್ರ ಪ್ರಭಾರದ ಮೇಲೆ ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರಾಗಿ ಕಾರ್ಯನಿರ್ವಹಿಸಲು 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು (ಲೆಕ್ಕಪರಿಶೋಧನೆ ಮತ್ತು ವಸೂಲಿ)-48, ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರ ಕಛೇರಿ, 
ಮೌಲ್ಯವರ್ಧಿತ ತೆರಿಗೆ ವಿಭಾಗ-4, ಬೆಂಗಳೂರು, ಈ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಆರ್‌.ಚಂದ್ರಶೇಖರಾರಾಧ್ಯ, 
ಪೀಠಾಧಿಕಾರಿ, 
ಆರ್ಥಿಕ ಇಲಾಖೆ (ವಾಣಿಜ್ಯ ತೆರಿಗೆ-2). 


ಪಿ.ಆರ್‌. 1266 


ನಾಗರೀಕ 


ಪಿ.ಆರ್‌. 1267 
PERSONNEL AND ADMINISTRATIVE REFORMS SECRETARIAT 
NOTIFICATION 
NO. DPAR 69 SFP 2011, Bangalore, Dated: 30% August, 2011 
Sri. P.B. Karunakara, IFS (KN-2000), Deputy Conservator of Forests, Yellapur Division, Yellapur is promoted to officiate in 
the Junior Administrative Grade in the pay scale of ¥.15,600-39,100/- + GP ¥.7,600/- with effect from 01/01/2009, i.e., the date of 
promotion of his immediate junior viz., Sri. D.S.Gaonkar, IFS (KN-2000) to the Junior Administrative grade vide Government Notification 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೦, ೨೦೧೧ ೫೭೯ 





No.DPAR/35/SFP/2010(1), dated:02-02-2011 and Sri. P.B. Karunakara, IFS is continued as Deputy Conservator of Forests, Yellapur 
Division, Yellapur in the upgraded post until further orders. 


By Order and in the Name of the Governor of Karnataka, 


A.P. ATRE, 
Under Secretary to Government, 
P.R : 1268 DP&AR (Services-IV) 
PERSONNEL AND ADMINISTRATIVE REFORMS SECRETARIAT 
NOTIFICATION 


NO. DPAR 18 SRR 2009, Bangalore, Dated: 035 September, 2011 

Whereas, Sri Khaleel Ahmed (ಓಣ. has filed the Writ Petition No. 11550/2008 (GM) before the Hon'ble High Court of 
Karnataka with a prayer to direct the C.B.l. to investigate and enquire into the irregularities pertaining to the selection for K.A.S. 
Probationers for the years 1998, 1999 and 2004. 

Whereas the Hon'ble High Court of Karnataka in its order dated 23-8-2011 has directed the Deputy Inspector General of 
Police, 0.1.೧. Bangalore to conduct the investigation and complete the same within 6 months. 

Whereas the 00೧016 High Court of Karnataka has appointed Hon‘ble Mr.Justice Mohammed Anwar, a retired judge of the 
Hon’ble High Court 10 monitor the above said investigation. The 10೧016 Court has further directed that the investigating officer shall 
appraise the progress of the investigation to the said (10೧019 Judge on every alternative day. 

Now, therefore, in terms of the order dated 23-8-2011 of the Hon‘ble High Court in the above said writ petition, the 
Government of Karnataka hereby appoints Hon'ble Mr.Justice Mohammed Anwar, Former Judge of the High Court of Karnataka to 
monitor the investigation to be conducted by the C.l.D. in respect of the irregularities pertaining to the selection for K.A.S. 
(Probationers) for the years 1998, 1999 and 2004. 

By Order and in the Name of the Governor of Karnataka, 
FAIROZA KHANAM, 
Additional Secretary to Government, 
Department of Personnel and 
P.R : 1269 Administrative Reforms (Service Rules) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 441 ಸಅಸೇ 2011, ಬೆಂಗಳೂರು, ದಿನಾಂಕ: 3ನೇ ಸೆಪ್ಟೆಂಬರ್‌, 2011. 

ಅಧಿಸೂಚನೆ ಸಂಖ್ಯೆ ಪಿಡಿ 58 ಎಸ್‌ಎಸ್‌ಎ೦ 2011 (ಭಾಗ-2), ದಿನಾಂಕ: 6-8-2011ರಲ್ಲಿ ಶ್ರೀ ಎಫ್‌.ಎಂ. ಕಾಲೇಖಾನ, ಯೋಜನಾ 
ಅಂದಾಜು ಮತ್ತು ಮೌಲ್ಯಮಾಪನಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಗದಗ್‌ ಇವರನ್ನು ಉಪ ನಿರ್ದೇಶಕರು, ಸಂಪೂರ್ಣ ಯೋಜನಾ ವಿಭಾಗ, ಯೋಜನಾ 
ಇಲಾಖೆ - (ಶ್ರೀಮತಿ ಎಂ.ಆರ್‌. ಪದ್ಮಜ, ಉಪನಿರ್ದೇಶಕರು ಇವರ ಮುಂಬಡ್ತಿಯಿಂದ ತೆರವಾದ ಹುದ್ದೆ) ಈ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯ ವಶಕ್ಕೆ ನೀಡಲಾಗಿದೆ. ಇದರನ್ವಯ ಶ್ರೀ ಎಫ್‌.ಎಂ. ಕಾಲೇಖಾನ, ಯೋಜನಾ ಅಂದಾಜು ಮತ್ತು 
ಮೌಲ್ಯಮಾಪನಾಧಿಕಾರಿ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಉಪನಿರ್ದೇಶಕರು, ಸಂಪೂರ್ಣ ಯೋಜನಾ ವಿಭಾಗ, ಯೋಜನಾ ಇಲಾಖೆ - 
ಶ್ರೀಮತಿ ಎಂ.ಆರ್‌. ಪದ್ಮಜ, ಉಪನಿರ್ದೇಶಕರು ಇವರ ಮುಂಬಡ್ತಿಯಿಂದ ತೆರವಾದ ಹುದ್ದೆಗೆ ಮರುಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಆರ್‌. ವಿಜಯಾನಂದ ಶರ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1270 ಸಿ.ಆ.ಸು.ಇಲಾಖೆ (ಸೇವೆಗಳು-3). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 462 ಸಅಸೇ 2011, ಬೆಂಗಳೂರು, ದಿನಾಂಕ: 16ನೇ ಸೆಪ್ಟೆಂಬರ್‌, 2011. 

ಅಧಿಸೂಚನೆ ಸಂಖ್ಯೆ ಪಿಡಿ 21 ಎಸ್‌ಎಸ್‌ಎಂ 2011, ದಿನಾಂಕ: 25-7-2011ರಲ್ಲಿ ಶ್ರೀ ಕೆ. ಶ್ರೀನಿವಾಸ್‌, ಯೋಜನೆ ಅಂದಾಜು ಮತ್ತು ಮೌಲ್ಯ 
ಮಾಪನಾಧಿಕಾರಿ, ಬೆಂಗಳೂರು ನಗರ ಜಿಲ್ಲಾ ಪಂಚಾಯತ್‌, ಬೆಂಗಳೂರು ಇವರನ್ನು ಉಪ ನಿರ್ದೇಶಕರು, ಯೋಜನಾ ಸಂಯೋಜನೆ ಮತ್ತು ಮಾಹಿತಿ 
ವಿಭಾಗ, ಯೋಜನಾ ಇಲಾಖೆ - (ಶ್ರೀ ಎನ್‌.ವಿ. ನಾಗರಾಜಶೆಟ್ಟಿ ಉಪನಿರ್ದೇಶಕರು ಇವರ ವಯೋನಿವೃತ್ತಿಯಿಂದ ತೆರವಾದ ಹುದ್ದೆ) ಈ ಹುದ್ದೆಗೆ 
ನೇಮಿಸಲು ಇವರ ಸೇವೆಯನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯ ವಶಕ್ಕೆ ನೀಡಲಾಗಿದೆ. ಇದರನ್ವಯ ಶ್ರೀ ಕೆ. ಶ್ರೀನಿವಾಸ್‌, ಯೋಜನೆ 


೫೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೦, ೨೦೧೧ ಭಾಗ-೨ 





ಅಂದಾಜು ಮತ್ತು ಮೌಲ್ಯಮಾಪನಾಧಿಕಾರಿ, ಬೆಂಗಳೂರು ನಗರ ಜಿಲ್ಲಾ ಪಂಚಾಯತ್‌, ಬೆಂಗಳೂರು ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ಉಪನಿರ್ದೇಶಕರು, ಯೋಜನಾ ಸಂಯೋಜನೆ ಮತ್ತು ಮಾಹಿತಿ ವಿಭಾಗ, ಯೋಜನಾ ಇಲಾಖೆ - ಶ್ರೀ ಎನ್‌.ವಿ. ನಾಗರಾಜಶೆಟ್ಟಿ, ಉಪನಿರ್ದೇಶಕರು 
ಇವರ ವಯೋನಿವೃತ್ತಿಯಿಂದ ತೆರವಾದ ಹುದ್ದೆಗೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮರುಸ್ಥಳ ನಿಯುಕ್ತಿಗೊಳಿಸಿ 
ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಆರ್‌. ವಿಜಯಾನಂದ ಶರ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1271 ಸಿ.ಆ.ಸು.ಇಲಾಖೆ (ಸೇವೆಗಳು-3). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 043 ಕೆಇವಿ 10(ಭಾಗ), ಬೆಂಗಳೂರು, ದಿನಾಂಕ: 16ನೇ ಸೆಪ್ಟೆಂಬರ್‌, 2011. 
ಶ್ರೀ ಜಿ ಸಿ ಅನಿಲ್‌ಕುಮಾರ್‌, ಕೆಎಎಸ್‌ (ಹಿರಿಯ ಶ್ರೇಣಿ), ಪ್ರಸ್ತುತ ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಇವರನ್ನು ವಿಶೇಷ ಜಿಲ್ಲಾಧಿಕಾರಿ, ಕೃಷ್ಣ 
ಮೇಲ್ದಂಡೆ ಯೋಜನೆ, ಬಾಗಲಕೋಟೆ ಇಲ್ಲಿನ ಖಾಲಿ ಹುದ್ದೆಗೆ ಮುಂದಿನ ಆದೇಶದವರೆಗೆ ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 
ಶ್ರೀ ಕೆ ಬಿ ಚಿಕ್ಕಬೆಟ್ಟಯ್ಯ, ಕೆಎಎಸ್‌ (ಕಿರಿಯ ಶ್ರೇಣಿ), ಪ್ರಸ್ತುತ ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಇವರನ್ನು ಉಪ ಪ್ರಾಂಶುಪಾಲರು, ಜಿಲ್ಲಾ 
ತರಬೇತಿ ಕೇಂದ್ರ, ಬೆಂಗಳೂರು ಗ್ರಾಮಾಂತರ ಇಲ್ಲಿನ ಖಾಲಿ ಹುದ್ದೆಗೆ ಮುಂದಿನ ಆದೇಶದವರೆಗೆ ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 
ಶ್ರೀ ಹೆಚ್‌ ಎಸ್‌ ರಾಮಕೃಷ್ಣ, ಕೆಎಎಸ್‌ (ಕಿರಿಯ ಶ್ರೇಣಿ), ಪ್ರಸ್ತುತ ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಇವರನ್ನು ಉಪ ಪ್ರಾಂಶುಪಾಲರು, ಜಿಲ್ಲಾ 
ತರಬೇತಿ ಕೇಂದ್ರ, ಮೈಸೂರು ಇಲ್ಲಿನ ಖಾಲಿ ಹುದ್ದೆಗೆ ಮುಂದಿನ ಆದೇಶದವರೆಗೆ ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವಾಸುದೇವಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1272 ಸಿಆಸುಇ (ಸೇವೆಗಳು-2). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 15 ಇಸಪ 2011, ಬೆಂಗಳೂರು, ದಿನಾಂಕ: 12ನೇ ಸೆಪ್ಟೆಂಬರ್‌, 2011. 
ವಿಷಯ:- ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳ ನೇಮಕಾತಿ ಬಗ್ಗೆ. 
ಉಲ್ಲೇಖ:- ಅಧಿಕೃತ ಜ್ಞಾಪನ ಸಂಖ್ಯೆ: ಸಿಆಸುಇ 92 ಇಸಪ 2008, ದಿನಾಂಕ: 2-8-2010. 
ರಾಜ್ಯದ ಅಭಿವೃದ್ಧಿ, ಯೋಜನಾ ಕಾರ್ಯಕ್ರಮಗಳ ಪರಿಶೀಲನೆ ಹಾಗೂ ಅಹವಾಲುಗಳ ವಿಚಾರಣೆ, ಅನಿರೀಕ್ಷಿತ ತಪಾಸಣೆ ಹಾಗೂ ಸರ್ಕಾರದ 
ಯಾವುದೇ ಯೋಜನೆಗಳ ಜಾರಿ ಕುರಿತು ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ವರದಿ ಮಾಡಲು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ 
ಕಾರ್ಯದರ್ಶಿಗಳ ಮಟ್ಟದ ಅಧಿಕಾರಿಗಳನ್ನು ಉಲ್ಲೇಖಿತ ಅಧಿಕೃತ ಜ್ಞಾಪನ ದಿನಾಂಕ: 02-08-2010ರಲ್ಲಿ ವಿವಿಧ ಜಿಲ್ಲೆಗಳಿಗೆ ಜಿಲ್ಲಾ ಉಸ್ತುವಾರಿ 
ಕಾರ್ಯದರ್ಶಿಗಳನ್ನಾಗಿ ನೇಮಕ ಮಾಡಲಾಗಿತ್ತು. ಅದನ್ನು ಮಾರ್ಪಡಿಸಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು/ಕಾರ್ಯದರ್ಶಿಗಳು ಹಾಗೂ ಇಲಾಖಾ 
ಮುಖ್ಯಸ್ಥರುಗಳನ್ನು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳನ್ನಾಗಿ ಕೆಳಗೆ ವಿವರಿಸಿರುವಂತೆ ತತ್‌ಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನೇಮಕ ಮಾಡಲಾಗಿದೆ. 
ಕ್ರಸಂ | ಅಧಿಕಾರಿಗಳ ಹೆಸರು, ಪದನಾಮ ಮತ್ತು ವಿಳಾಸ ಹಂಚಿಕೆಯಾದ ಜಿಲ್ಲೆ 


01 ಶ್ರೀಮತಿ ಲತಾ ಕೃಷ್ಣರಾವ್‌, ಬೆಂಗಳೂರು ನಗರ 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, 

ಶಿಕ್ಷಣ ಇಲಾಖೆ (ಉನ್ನತ ಶಿಕ್ಷಣ), ಬಹುಮಹಡಿ ಕಟ್ಟಡ, 
ಬೆಂಗಳೂರು. 

02 ಶ್ರೀ ಎನ್‌.ಸಿ. ಮುನಿಯಪ್ಪ, ಚಿಕ್ಕಬಳ್ಳಾಪುರ 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, 
ಪ್ರವಾಸೋದ್ಯಮ ಇಲಾಖೆ, ವಿಕಾಸಸೌಧ, ಬೆಂಗಳೂರು. 
03 ಶ್ರೀ ಕೆ.ಹೆಚ್‌.ಗೋಪಾಲಕೃಷ್ಣೇಗೌಡ, ಉತ್ತರ ಕನ್ನಡ 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, 
(ವೈದ್ಯಕೀಯ ಶಿಕ್ಷಣ), ವಿಧಾನಸೌಧ, ಬೆ೦ಗಳೂರು. 





























ಭಾಗ-೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೦, ೨೦೧೧ 


೫೮೧ 








ಅಧಿಕಾರಿಗಳ ಹೆಸರು, ಪದನಾಮ ಮತ್ತು ವಿಳಾಸ 


ಹಂಚಿಕೆಯಾದ ಜಿಲ್ಲೆ 





ಶ್ರೀ ಸುಭಾಷ್‌ ಚ೦ದ್ರ ಖುಂಟಿಆ, 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, 
ಲೋಕೋಪಯೋಗಿ ಇಲಾಖೆ, ವಿಕಾಸಸೌಧ, 
ಬೆ೦ಗಳೂರು. 


ಬೆಳಗಾವಿ 





05 


ಶ್ರೀ ಅಶೋಕ್‌ ಕುಮಾರ್‌ ಸಿ.ಮನೋಲಿ, 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, 
ಕಂದಾಯ ಇಲಾಖೆ, ಬಹುಮಹಡಿ ಕಟ್ಟಡ, 
ಬೆಂಗಳೂರು. 


ದಾವಣಗೆರೆ 





06 


ಶ್ರೀ ಸಂಜೀವ್‌ ಕುಮಾರ್‌, 

ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, 

ಯೋಜನೆ ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ 
ಇಲಾಖೆ, ಬಹುಮಹಡಿ ಕಟ್ಟಡ, ಬೆಂಗಳೂರು. 


ಚಿಕ್ಕಮಗಳೂರು 





07 


ಶ್ರೀ ಇ. ವೆಂಕಟಯ್ಯ, 

ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, 
ಸಮಾಜ ಕಲ್ಯಾಣ ಇಲಾಖೆ, ವಿಕಾಸಸೌಧ, 
ಬೆಂಗಳೂರು. 





08 


ಶ್ರೀ ಎಂ.ಕೆ. ಶಂಕರಲಿಂಗೇಗೌಡ, 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, 
ಸಾರಿಗೆ ಇಲಾಖೆ, ಬಹುಮಹಡಿ ಕಟ್ಟಡ, ಬೆ೦ಗಳೂರು. 





09 


ಡಾ| ಅಮಿತಾ ಪ್ರಸಾದ್‌, 

ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ ಇಲಾಖೆ, 
ಬಹುಮಹಡಿ ಕಟ್ಟಡ, ಬೆ೦ಗಳೂರು. 





10 


ಶ್ರೀ ಮೊಹಮದ್‌ ಸನಾವುಲ್ಲ 

ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, 
ವಿಧಾನಸೌಧ, ಬೆಂಗಳೂರು. 


ರಾಮನಗರ 





1] 


ಶ್ರೀ ಎಂ.ಎನ್‌. ವಿದ್ಯಾಶಂಕರ್‌, 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, 
ಸಿಆಸುಇ(ಇ-ಆಡಳಿತ). 

ಬಹುಮಹಡಿ ಕಟ್ಟಡ, ಬೆ೦ಗಳೂರು. 


ತುಮಕೂರು 





12 


ಶ್ರೀಮತಿ ವಂದಿತಾ ಶರ್ಮ, 

ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, 
ತೋಟಗಾರಿಕೆ ಇಲಾಖೆ, 

ಬಹುಮಹಡಿ ಕಟ್ಟಡ, ಬೆ೦ಗಳೂರು. 


ಬೆಂಗಳೂರು ಗ್ರಾಮಾಂತರ 














ಸರ್ಕಾರದ ಕಾರ್ಯದರ್ಶಿಗಳು, 
ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ 
ವ್ಯವಹಾರಗಳ ಇಲಾಖೆ, ವಿಕಾಸಸೌಧ, ಬೆಂಗಳೂರು. 





13 ಡಾ| ಇ.ವಿ. ರಮಣ ರೆಡ್ಡಿ, ಬೀದರ್‌ 
ಸರ್ಕಾರದ ಕಾರ್ಯದರ್ಶಿಗಳು, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, 
ವಿಕಾಸಸೌಧ, ಬೆಂಗಳೂರು. 

14 ಶ್ರೀ ಬಿ.ಎ. ಹರೀಶ್‌ ಗೌಡ, ಬಾಗಲಕೋಟೆ 








೫೮೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೦, ೨೦೧೧ 


ಭಾಗ-೨ 








ಅಧಿಕಾರಿಗಳ ಹೆಸರು, ಪದನಾಮ ಮತ್ತು ವಿಳಾಸ 


ಹಂಚಿಕೆಯಾದ ಜಿಲ್ಲೆ 





ಶ್ರೀ ಶಂಭು ದಯಾಳ್‌ ಮೀನಾ, 
ಸರ್ಕಾರದ ಕಾರ್ಯದರ್ಶಿಗಳು, 
ನಗರಾಭಿವೃದ್ಧಿ ಇಲಾಖೆ, 
ವಿಕಾಸಸೌಧ, ಬೆಂಗಳೂರು. 


ಬಿಜಾಪುರ 





16 


ಶ್ರೀ ಎಂ. ಲಕ್ಷ್ಮೀನಾರಾಯಣ, 
ಸರ್ಕಾರದ ಕಾರ್ಯದರ್ಶಿಗಳು, 
ವಸತಿ ಇಲಾಖೆ, ವಿಕಾಸಸೌಧ, ಬೆ೦ಗಳೂರು. 


ಶಿವಮೊಗ್ಗ 
(ಸ 





17 


ಶ್ರೀ ರಮೇಶ್‌ ಬಿ.ರುಳಕಿ, 

ಸರ್ಕಾರದ ಕಾರ್ಯದರ್ಶಿಗಳು, 

ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, 
ಬಹುಮಹಡಿ ಕಟ್ಟಡ, ಬೆ೦ಗಳೂರು. 





18 


ಶ್ರೀ ಸಂದೀಪ್‌ ದವೆ, 

ಸರ್ಕಾರದ ಕಾರ್ಯದರ್ಶಿಗಳು, 
ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ, 
ಬಹುಮಹಡಿ ಕಟ್ಟಡ, ಬೆ೦ಗಳೂರು. 


ಹಾವೇರಿ 





19 


ಶ್ರೀ ಜಿ.ಎಸ್‌.ನಾರಾಯಣ ಸ್ವಾಮಿ, 
ಸರ್ಕಾರದ ಕಾರ್ಯದರ್ಶಿಗಳು, 
ಕಾರ್ಮಿಕ ಇಲಾಖೆ, 
ವಿಕಾಸಸೌಧ, ಬೆಂಗಳೂರು. 


ಚಿತ್ರದುರ್ಗ 





20 


ಶ್ರೀ ಪಿ.ಎನ್‌. ಶೀನಿವಾಸಾಚಾರಿ, 

ಸರ್ಕಾರದ ಕಾರ್ಯದರ್ಶಿಗಳು, 
ಜಲಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ), 
ವಿಕಾಸಸೌಧ, ಬೆಂಗಳೂರು. 


ಕೋಲಾರ 





21 


ಡಾ| ರಾಜ್‌ಕುಮಾರ್‌ ಖತ್ರಿ, 
ಸರ್ಕಾರದ ಕಾರ್ಯದರ್ಶಿಗಳು, 
ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ, 
ವಿಕಾಸಸೌಧ, ಬೆಂಗಳೂರು. 


ಕೊಡಗು 





22 


ಶ್ರೀ ಜಿ. ಕುಮಾರ್‌ ನಾಯಕ್‌, 
ಸರ್ಕಾರದ ಕಾರ್ಯದರ್ಶಿಗಳು, 
ಶಿಕ್ಷಣ ಇಲಾಖೆ (ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ). 


ಬಹುಮಹಡಿ ಕಟ್ಟಡ, ಬೆ೦ಗಳೂರು. 





23 


ಶ್ರೀ ಮದನ್‌ ಗೋಪಾಲ್‌, 

ವ್ಯವಸ್ಥಾಪಕ ನಿರ್ದೇಶಕರು, 

ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ, 

ನಂ.1/1, ತಿಮ್ಮಯ್ಯ ರಸ್ತೆ ಬೆಂಗಳೂರು-560052 


ಗದಗ್‌ 





24 


ಶ್ರೀ ಮಂಜುನಾಥ್‌ ಪ್ರಸಾದ್‌, 

ಆಯುಕ್ತರು, 

ಉದ್ಯೋಗ ಮತ್ತು ತರಬೇತಿ ಇಲಾಖೆ, 

ಕೌಶಲ್ಯ ಭವನ, ಬೆಂಗಳೂರು ಡೈರಿ ವೃತ್ತ ಬನ್ನೇರುಘಟ್ಟ, 
ಬೆಂಗಳೂರು-560029. 





25 








ಶ್ರೀ ಪ್ರದೀಪ್‌ ಸಿಂಗ್‌ ಖರೋಲ, 

ಆಯುಕ್ತರು, ವಾಣಿಜ್ಯ ತೆರಿಗೆ ಇಲಾಖೆ, 

ವಾಣಿಜ್ಯ ತೆರಿಗೆ ಕಾರ್ಯಾಲಯ, ಗಾಂಧಿನಗರ ಮುಖ್ಯ 
ರಸ್ತೆ ಬೆಂಗಳೂರು-560009. 





ಚಾಮರಾಜನಗರ 












































ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೦, ೨೦೧೧ ೫೮೩ 
ಕ್ರಸಂ | ಅಧಿಕಾರಿಗಳ ಹೆಸರು, ಪದನಾಮ ಮತ್ತು ವಿಳಾಸ ಹಂಚಿಕೆಯಾದ ಜಿಲ್ಲೆ 
26 | ಶ್ರೀ ಬಿ.ಎಸ್‌. ರಾಮಪ್ರಸಾದ್‌, ದಕ್ಷಿಣ ಕನ್ನಡ 

ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಸೇವೆಗಳು, 
ಆನಂದರಾವ್‌ ವೃತ್ತ, ಬೆಂಗಳೂರು. 
27 | ಶ್ರೀ ಬಿ.ಹೆಚ್‌. ಅನಿಲ್‌ ಕುಮಾರ್‌, ಬಳ್ಳಾರಿ 
ಯೋಜನಾಧಿಕಾರಿ, ಕರ್ನಾಟಕ ರಾಜ್ಯ ಹೆದ್ದಾರಿಗಳ 
ಅಭಿವೃದ್ಧಿ ಯೋಜನೆ, ಬೆಂಗಳೂರು ಲೋಕೋಪಯೋಗಿ 
ಇಲಾಖೆ ಕಟ್ಟಡಗಳ ಸಮುಚ್ಛಯ, ಕೆ.ಆರ್‌, ವೃತ್ತ, 
ಬೆಂಗಳೂರು-560001. 
28 ಶ್ರೀ ಪಿ. ರವಿಕುಮಾರ್‌, ಧಾರವಾಡ 
ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ವಿದ್ಯುತ್‌ ಪ್ರಸರಣ 
ನಿಗಮ ನಿಯಮಿತ, ಕೆ.ಇ.ಬಿ. ಬಿಲ್ಡಿಂಗ್‌, ಕಾವೇರಿ ಭವನ, 
ಕೆ.ಜಿ.ರಸ್ತೆ ಬೆಂಗಳೂರು.-560009. 
29 ಶ್ರೀ ಯೋಗೇಂದ್ರ ತ್ರಿಪಾಠಿ, ರಾಯಚೂರು 
ವ್ಯವಸ್ಥಾಪಕ ನಿರ್ದೇಶಕರು, 
ಕರ್ನಾಟಕ ವಿದ್ಯುಚ್ಛಕ್ತಿ ನಿಗಮ ನಿಯಮಿತ, ಶಕ್ತಿ ಭವನ, 
ರೇಸ್‌ ಕೋರ್ಸ್‌ ರಸ್ತೆ, ಬೆಂಗಳೂರು-560001. 
30 | ಶ್ರೀಮತಿ ಮಂಜುಳಾ.ವಿ. ಯಾದಗಿರಿ 
ಆಯುಕ್ತರು, ಭೂಮಾಪನ ಮತ್ತು ಭೂದಾಖಲೆಗಳ 
ಇಲಾಖೆ, ಭೂಮಾಪನ ಇಲಾಖೆಗಳ ಕಟ್ಟಡ, ಕೆ.ಆರ್‌. 
ವೃತ್ತ, ಬೆಂಗಳೂರು ಮತ್ತು ಆಯುಕ್ತರು, ನಗರ ಸಾರಿಗೆ 
ಕೋಶ, (ಪ್ರಭಾರ) ಬೆಂಗಳೂರು ಮತ್ತು ಪದನಿಮಿತ್ತ 
ಕಾರ್ಯದರ್ಶಿಗಳು, ನಗರಾಭಿವೃದ್ಧಿ ಇಲಾಖೆ, 
ಬೆಂಗಳೂರು 
ಬಿ.ಬಿ.ದೇವೂರ್‌, 


ಪಿ.ಆರ್‌. 1273 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಆಸುಇ (ಕಾರ್ಯಾಧ್ಯಯನ). 


ಸಂಖ್ಯೆ: ಒಳ 10 ಪಿಪಿಇ 2011, ಬೆಂಗಳೂರು, ದಿನಾಂಕ: 09ನೇ ಸೆಪ್ಟೆಂಬರ್‌, 2011 


ಈ ಕೆಳಕಂಡ ತಃಖ್ತೆಯ ಅಂಕಣ (2)ರಲ್ಲಿ ನಮೂದಿಸಿರುವ ನ್ಯಾಯಾಲಯಗಳಲ್ಲಿ ತಃಖ್ತೆಯ ಅಂಕಣ (3) ಮತ್ತು (4)ರಲ್ಲಿ ನಮೂದಿಸಿರುವ 


ಪ್ರಕರಣ ಮತ್ತು ಪ್ರತಿಪ್ರಕರಣಗಳು ದಾಖಲಾಗಿರುತ್ತವೆ. 


ಆದಕಾರಣ ಅಂಕಣ (4)ರಲ್ಲಿ ನಮೂದಿಸಿರುವ ಪ್ರತಿಪ್ರಕರಣಗಳಲ್ಲಿ ಸರ್ಕಾರದ ಪರವಾಗಿ 


ಹಾಜರಾಗಲು ಮತ್ತು ಪ್ರಕರಣವನ್ನು ನಡೆಸಲು ಅಂಕಣ (5) ರಲ್ಲಿ ನಮೂದಿಸಿರುವ ಅಭಿಯೋಜಕರನ್ನು ಪ್ರತಿಪ್ರಕರಣದಲ್ಲಿ ಸರ್ಕಾರದ ಪರವಾಗಿ 


ಹಾಜರಾಗಲು ನೇಮಿಸಿದೆ. 














ಸ | RN ಪ ಪ್ರತಿಪ್ರಕರಣದಲ್ಲಿ ಸರ್ಕಾರದ ಪರವಾಗಿ 
ಕ್ರಸಂ. ನ್ಯಾಯಾಲಯದ ಹೆಸರು ಪ್ರಕರಣ ಸಂಖ್ಯೆ | ಪ್ರತಿಪ್ರಕರಣ ಸಂಖ್ಯೆ | "ಹ್ಞಾಜರಾಗಲು ಮತ್ತು ಪ್ರಕರಣವನ್ನು 
Sc/cc/Spl.cc Sc/cc/Spl.cc ನಡೆಸಲು 
1 2 3 4 5 
1. | ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಸಾಗರ ಸಿ.ಸಿ ಸಿ.ಸಿ ಅಪರ ಸಹಾಯಕ ಸರ್ಕಾರಿ 
213/0 233/10 ಅಭಿಯೋಜಕರು, ಸಿಜೆ(ಹಿವಿ) 
ನ್ಯಾಯಾಲಯ, ಸಾಗರ 




















೫೮೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೦, ೨೦೧೧ 


ಭಾಗ-೨ 








ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಸವದತ್ತಿ 


ಸಿ.ಸಿ. 


ಸಿ.ಸಿ. 


ಸಹಾಯಕ ಸರ್ಕಾರಿ ಅಭಿಯೋಜಕರು, 










































































749/10 733/0 ಸಿಜೆ(ಹಿವಿ) ಮತ್ತು ಜೆ.ಎಂ.ಎಫ್‌.ಸಿ. 
ನ್ಯಾಯಾಲಯ, ರಾಮದುರ್ಗ 
3. ಸಿಜೆ(ಹಿವಿ) ಮತ್ತು ಜೆ.ಎಂ.ಎಫ್‌.ಸಿ ನ್ಯಾಯಾಲಯ, ಸಿಸಿ ಸಿ.ಸಿ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಿಂಧಗಿ 62/10 97/0 ಸಿಜೇಕಿವಿ) ಮತ್ತು ಜೆ.ಎಂ.ಎಫ್‌.ಸಿ. 
ನ್ಯಾಯಾಲಯ, ಸಿಂಧಗಿ 
4. ಸಿಜೆ(ಹಿವಿ) ಮತ್ತು ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಸಿಸಿ ಸಿಸಿ ಹೆಚ್ಚುವರಿ ಸಹಾಯಕ ಸರ್ಕಾರಿ 
ಮುಧೋಳ 26/1 28/1 ಅಭಿಯೋಜಕರು, ಹೆಚ್ಚುವರಿ 
ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, 
ಮುಧೋಳ 
5. ಸಿಜೆ(ಕಿವಿ) ಮತ್ತು ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಬಸವನ ಬಾಗೇವಾಡಿ 59/1 36/1 2ನೇ ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, 
ಬಿಜಾಪುರ 
296/0 311/0 
35/1 496/10 
6. ಸಿಜೆ(ಕಿವಿ)ಿ ಮತ್ತು ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಚನ್ನಪಟ್ಟಣ 506/08 348/08 ಅಪರ ಸಿಜೆ(ಕಿವಿ) ಮತ್ತು ಜೆ.ಎಂ.ಎಫ್‌.ಸಿ. 
ನ್ಯಾಯಾಲಯ, ಚೆನ್ನಪಟ್ಟಣ 
7. ಅಪರ ಸಿಜೆ(ಕಿವಿ) ಮತ್ತು ಜೆ.ಎಂ.ಎಫ್‌.ಸಿ. ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 
ನ್ಯಾಯಾಲಯ, ಗೌರಿಬಿದನೂರು 428/10 426/0 ಪ್ರಧಾನ ಸಿಜೇ(ಕಿವಿ) ಮತ್ತು ಜೆ.ಎಂ.ಎಫ್‌.ಸಿ. 
14/10 248/0 ನ್ಯಾಯಾಲಯ, ಗೌರಿಬಿದನೂರು 
204/0 232/0 
234/0 203/0 
183/07 302/07 
558/0 617/0 
8. ಸಿಜೆ(ಕಿವಿ) ಮತ್ತು ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಸಿ.ಸಿ ಸಿಸಿ ಸಹಾಯಕ ಅಭಿಯೋಗ ನಿರ್ದೇಶಕರು, 
ಮೊಳಕಾಲ್ಮೂರು 415/1 421/1 ಬಳ್ಳಾರಿ 
299/1 317/1 
9. | ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಸ್ಪೆಕೇ ಎಸ್‌.ಸಿ. ಪ್ರಧಾನ ಸರ್ಕಾರಿ ಅಭಿಯೋಜಕರು, 
ಚಿಕ್ಕಮಗಳೂರು 6/09 152/10 ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, 
ಚಿಕ್ಕಮಗಳೂರು 
10. | ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಕೊಪ್ಪಳ ಸ್ಪೆಸಿಸಿ(ಎಸಿ) ಎಸ್‌.ಸಿ. ವಿಶೇಷ ಸರ್ಕಾರಿ ಅಭಿಯೋಜಕರು, 2ನೇ 
11. | 2ನೇ ಅಪರ ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಸಿಸಿ ಸಿ.ಸಿ. 1ನೇ ಅಧಿಕ ಸಹಾಯಕ ಸರ್ಕಾರಿ 
ಶಿವಮೊಗ್ಗ 3199/09 3718/09 ಅಭಿಯೋಜಕರು, 1ನೇ ಅಧಿಕ 
ಜೆ.ಎಂ.ಎಫ್‌.ಸಿ. ನ್ನಾಯಾಲಯ, 
3478/09 2551/09 a 
ಶಿವಮೊಗ್ಗ 
1102/10 1512/10 
12. | ವಿಶೇಷ ಸತ್ರ ನ್ಯಾಯಾಲಯ, ರಾಯಚೂರು ಸ್ಪೆ.ಎಸಿ ಎಸ್‌.ಸಿ. ವಿಶೇಷ ಸರ್ಕಾರಿ ಅಭಿಯೋಜಕರು, 
7/09 107/09 ಎಫ್‌ಟಿಸಿ ನ್ಯಾಯಾಲಯ, ರಾಯಚೂರು 
28/09 28/0 
37/08 135/09 
25/09 64/10 
23/09 115/10 






















































































ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೦, ೨೦೧೧ ೫೮೫ 
13. | ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ದಾವಣಗೆರೆ ಸ್ಪೆಎಸ್‌ ಎಸ್‌.ಸಿ. ಅಭಿಯೋಗ ಉಪ ನಿರ್ದೇಶಕರು, 
ಎಸ್‌.ಟಿ 53/1 ದಾವಣಗೆರೆ ವಿಭಾಗ, ದಾವಣಗೆರೆ 
4/08 
14. | ಸಿಜೆ (ಹಿವಿ) ಮತ್ತು ಜೆ.ಎಂ.ಎಫ್‌.ಸಿ. ಸಿಸಿ ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 
ನ್ಯಾಯಾಲಯ, ಹರಪನಹಳ್ಳಿ 236/11 235/11 ಸಿಜೆ (ಕಿವಿ) ಮತ್ತು ಜೆ.ಎಂ.ಎಫ್‌.ಸಿ. 
297/11 101/11 ನ್ಯಾಯಾಲಯ, ಹರಪನಹಳ್ಳಿ 
15. | ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಶಹಾಬಾದ್‌ ಸಿ.ಸಿ. ಸಿ.ಸಿ ಸಹಾಯಕ ಸರ್ಕಾರಿ ಅಭಿಯೋಜಕರು, 
34/0 58/0 ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, 
ಚಿತ್ತಾಪುರ 
16. | 1ನೇ ಅಪರ ಸಿಜೇಕಿವಿ) ಮತ್ತು ಜೆ.ಎಂ.ಎಫ್‌.ಸಿ. ಸಿ.ಸಿ ಸಿ.ಸಿ. ಹಿರಿಯ ಸಹಾಯಕ ಸರ್ಕಾರಿ 
ನ್ಯಾಯಾಲಯ, ಉಡುಪಿ 2336/09 3464/09 ಅಭಿಯೋಜಕರು, ಸಿಜೆಎಂ ನ್ಯಾಯಾಲಯ, 
ಉಡುಪಿ 
17. |1ನೇ ಎ.ಸಿ.ಎಂ.ಎಂ. ನ್ಯಾಯಾಲಯ, ಬೆಂಗಳೂರು ಸಿಸಿ ಸಿಸಿ ಹಿರಿಯ ಸಹಾಯಕ ಸರ್ಕಾರಿ 
ನಗರ 1238/10 53760/0 ಅಭಿಯೋಜಕರು, 2ನೇ ಎ.ಸಿ.ಎಂ.ಎಂ. 
ನ್ಯಾಯಾಲಯ, ಬೆಂಗಳೂರು ನಗರ 
18. | 2ನೇ ಅಪರ ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಸಿಸಿ ಸಿಸಿ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಮಾಲೂರು 371/06 322/06 ಸಿಜೆ ಮತ್ತು ಜೆ.ಎಂ.ಎಫ್‌.ಸಿ. 
ನ್ನಾಯಾಲಯ, ಮಾಲೂರು 
190/06 437/06 8 
19. | ಸಿಜೆಎಂ ನ್ಯಾಯಾಲಯ, ಕೊಪ್ಪಳ ಸಿ.ಸಿ ಸಿ.ಸಿ ಸಹಾಯಕ ಅಭಿಯೋಗ ನಿರ್ದೇಶಕರು, 
104/11 8/1 ಕೊಪ್ಪಳ 
84/0 2/0 
20. | 2ನೇ ಅಪರ ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಸಿ.ಸಿ ಸಿಸಿ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಬಳ್ಳಾರಿ 242/10 241/10 1ನೇ ಅಧಿಕ ಜೆ.ಎಂ.ಎಫ್‌.ಸಿ. 
೪ 
ನ್ಯಾಯಾಲಯ, ಬಳ್ಳಾರಿ 
21 |1ನೇ ಅಪರ ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಸಿಸಿ ಸಿಸಿ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಧಾರವಾಡ 639/10 595/0 2ನೇ ಅಪರ ಜೆ.ಎಂ.ಎಫ್‌.ಸಿ. 
ನ್ನಾಯಾಲಯ, ಧಾರವಾಡ 
568/0 757/0 8 
258/0 282/0 
22. | 2ನೇ ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಹುಬ್ಬಳ್ಳಿ ಸಿಸಿ ಸಿ.ಸಿ ಸಹಾಯಕ ಸರ್ಕಾರಿ ಅಭಿಯೋಜಕರು, 
683/09 601/10 1ನೇ ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, 
ಹುಬ್ಬಳ್ಳಿ 
23. | ಸಿಜೆ (ಹಿವಿ) ಮತ್ತು ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಸಿ.ಸಿ ಸಿ.ಸಿ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಹರಪನಹಳ್ಳಿ 279/1 278/1 ಸಿಜೆ (ಕಿವಿ) ಜೆ.ಎಂ.ಎಫ್‌.ಸಿ. 
ನ್ಯಾಯಾಲಯ, ಹರಪನಹಳ್ಳಿ 
24. | ಸಿಜೆ (ಕಿವಿ) ಮತ್ತು ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಸಿ.ಸಿ ಸಿ.ಸಿ 3ನೇ ಸಹಾಯಕ ಸರ್ಕಾರಿ 
ಜಗಳೂರು 614/0 55/1 ಅಭಿಯೋಜಕರು, 3ನೇ ಅಧಿಕ 
ಜೆ.ಎಂ.ಎಫ್‌.ಸಿ. ನ್ನಾಯಾಲಯ, 
728/0 734/0 8 
ದಾವಣಗೆರೆ 
25. | ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಭಟ್ಕಳ ಸಿ.ಸಿ ಸಿ.ಸಿ ಹೆಚ್ಚುವರಿ ಸಹಾಯಕ ಸರ್ಕಾರಿ 
207/0 459/10 ಅಭಿಯೋಜಕರು, ಹೆಚ್ಚುವರಿ 
ಜೆ.ಎಂ.ಎಫ್‌.ಸಿ. ನ್ನಾಯಾಲಯ, ಭಟ್ಟ 
505/0 565/0 SG ಭಟ್ಕಳ 






















































































೫೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೦, ೨೦೧೧ ಭಾಗ-೨ 
26. | ಸಿಜೆ ಮತ್ತು ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಸಿ.ಸಿ ಸಿ.ಸಿ. ಸಹಾಯಕ ಅಭಿಯೋಗ ನಿರ್ದೇಶಕರು, 
ಯಳಂದೂರು 415/10 416/10 ಚಾಮರಾಜನಗರ 
2/10 164/09 
27. | 1ನೇ ಹೆಚ್ಚುವರಿ ಸಿಜೆ (ಕಿವಿ) ಮತ್ತು ಜೆ.ಎಂ.ಎಫ್‌.ಸಿ. ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 
ನ್ಯಾಯಾಲಯ, ಭದ್ರಾವತಿ 3359/10 3133/10 ಸಿಜೆ 
(ಕಿವಿ) ಮತ್ತು ಜೆ.ಎಂ.ಎಫ್‌.ಸಿ. 
ನ್ಯಾಯಾಲಯ, ಭದ್ರಾವತಿ 
28. | ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಎಸ್‌.ಸಿ ಎಸ್‌.ಸಿ 2ನೇ ಅಪರ ಸರ್ಕಾರಿ 
ಬಿಜಾಪುರ 158/0 66/1 ಅಭಿಯೋಜಕರು, 2ನೇ ಅಧಿಕ ಜಿಲ್ಲಾ 
ಮತ್ತು ಸತ್ರ ನ್ಯಾಯಾಲಯ, ಬಿಜಾಪುರ 
29. |, 7ನೇ ಎ.ಸಿ.ಎಂ.ಎಂ. ನ್ಯಾಯಾಲಯ, ಬೆಂಗಳೂರು ಸಿ.ಸಿ ಸಿ.ಸಿ. ಹಿರಿಯ ಸಹಾಯಕ ಸರ್ಕಾರಿ 
ನಗರ 18678/09 18652/09 ಅಭಿಯೋಜಕರು, 2ನೇ ಎ.ಸಿ.ಎಂ.ಎಂ. 
ನ್ಯಾಯಾಲಯ, ಬೆಂಗಳೂರು ನಗರ 
30. | 3ನೇ ಅಧಿಕ ಸಿಜೆ (ಕಿವಿ) ಮತ್ತು ಜೆ.ಎಂ.ಎಫ್‌.ಸಿ. ಸಿ.ಸಿ. ಸಿ.ಸಿ. ಸಹಾಯಕ ಅಭಿಯೋಗ ನಿರ್ದೇಶಕರು, 
ನ್ಯಾಯಾಲಯ, ಶಿವಮೊಗ್ಗ 1363/10 1364/10 ಶಿವಮೊಗ್ಗ 
31. | ಸಿಜೆ (ಹಿವಿ) ಮತ್ತು ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಸಿ.ಸಿ ಸಿ.ಸಿ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಮುದ್ದೇಬಿಹಾಳ್‌ 129/09 130/09 ಸಿಜೆ 
(ಕಿವಿ) ಮತ್ತು ಜೆ.ಎಂ.ಎಫ್‌.ಸಿ. 
ನ್ಯಾಯಾಲಯ, ಮುದ್ದೇಬಿಹಾಳ್‌ 
32. | ಸಿಜೆ (ಹಿವಿ) ಮತ್ತು ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಸಿ.ಸಿ. ಸಿ.ಸಿ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಬಸವನ ಬಾಗೇವಾಡಿ 54/1 40/1 2ನೇ ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, 
ಬಿಜಾಪುರ 
33. |ಸಿಜೆ (ಕಿವಿ) ಮತ್ತು ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಸಿ.ಸಿ. ಸಿಸಿ ಅಧಿಕ ಸಹಾಯಕ ಸರ್ಕಾರಿ 
ಕನಕಪುರ 113/06 241/06 ಅಭಿಯೋಜಕರು, ಅಧಿಕ ಜೆ.ಎಂ.ಎಫ್‌.ಸಿ. 
ನ್ಯಾಯಾಲಯ, ರಾಮನಗರ 
34. | ಸಿಜೆ. ಮತ್ತು ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸವಣೂರು 205/08 221/08 ಸಿಜೆ (ಕಿವಿ) ಮತ್ತು ಜೆ.ಎಂ.ಎಫ್‌.ಸಿ. 
ನ್ಯಾಯಾಲಯ, ಹಾನಗಲ್‌ 
35. | ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ದೇವದುರ್ಗ ಸಿ.ಸಿ. ಸಿ.ಸಿ ಸಹಾಯಕ ಅಭಿಯೋಗ ನಿರ್ದೇಶಕರು, 
567/0 595/10 ರಾಯಚೂರು 
391/10 398/0 
409/10 483/10 
ರ್ಕ 706/10 
36 | ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಎಸ್‌.ಸಿ. ಎಸ್‌.ಸಿ. ವಿಶೇಷ ಸರ್ಕಾರಿ ಅಭಿಯೋಜಕರು, 
ರಾಯಚೂರು 165/08 66/08 ಎಫ್‌ಟಿಸಿ, ರಾಯಚೂರು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌. ಕೆ. ನಿಂಗಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1274 ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು "ಬಿ”) 





ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೦, ೨೦೧೧ ೫೮೭ 





ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಆಇ 223 ವಾತೆಸಿ 2011, ಬೆಂಗಳೂರು, ದಿನಾಂಕ: 12ನೇ ಸೆಪ್ಟೆಂಬರ್‌, 2011 
ದಿನಾಂಕ : 26-05-2008ರ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಆಇ 36 ವಾತೆಸಿ 2008ರ ಪ್ರಕಾರ ಕರ್ನಾಟಕ ಲೋಕಸೇವಾ ಆಯೋಗದ 
ಮೂಲಕ ಕರ್ನಾಟಕ ಗೆಜೆಡೆಡ್‌ ಪ್ರೊಬೆಷನರ್‌ಗಳ (ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕ) ನಿಯಮಗಳು, 1997ರ ಅಡಿಯಲ್ಲಿ ವಾಣಿಜ್ಯ ತೆರಿಗೆ 
ಇಲಾಖೆಯ ಗ್ರೂಪ್‌ "ಎ' ವೃಂದದ ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರ ಹುದ್ದೆಗೆ ನೇಮಕಗೊಂಡ ಕೆಳಕಂಡ ಇಬ್ಬರು ಪರೀಕ್ಷಾರ್ಥ ಅಧಿಕಾರಿಗಳು ತಮ್ಮ 
ಎರಡು ವರ್ಷಗಳ ಖಾಯಂ ಪೂರ್ವ ಸೇವಾವಧಿಯನ್ನು ಅವರ ಹೆಸರಿನ ಮುಂದೆ ಸೂಚಿಸಿದ ದಿನಾಂಕಗಳಂದು ತೃಪ್ತಿಕರವಾಗಿ ಪೂರೈಸಿರುತ್ತಾರೆಂದು 
ಕರ್ನಾಟಕ ನಾಗರೀಕ ಸೇವಾ (ಪರಿಕ್ಷಾರ್ಥ) ನಿಯಮಗಳು, 1977ರ ನಿಯಮ 5(1)(ಎ) ಪ್ರಕಾರ ಘೋಷಿಸಲಾಗಿದೆ. 





























ಖಾಯಂಪೂರ್ವ ಸೇವೆಗೆ ಖಾಯಂಪೂರ್ವ ಅವಧಿ 
ಕ್ರ ಸಂ. ಅಧಿಕಾರಿಗಳ ಹೆಸರು 

ಸೇರಿದ ದಿನಾಂಕ ಪೂರ್ಣಗೊಂಡ ದಿನಾಂಕ 

1 ನಾಗರಾಜರಾವ್‌. ಬಿ. 26-05-2008 25-05-2010 

2 ತೇಜಸ್ಥಿನಿ. ಎಸ್‌. 28-05-2008 27-05-2010 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ರಾಮಯ್ಯ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1275 ಮ 


ಆರ್ಥಿಕ ಇಲಾಖೆ (ವಾ.ತೆ-2 ಮತ್ತು ಸಮನ್ವಯ) 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 219 ವಾತೆಸಿ 2011, ಬೆಂಗಳೂರು, ದಿನಾಂಕ: 12ನೇ ಸೆಪ್ಟೆಂಬರ್‌, 2011 

ದಿನಾಂಕ : 28-05-2008 ಮತ್ತು 11-07-2008ರ ಸರ್ಕಾರದ ಅಧಿಸೂಚನೆ ಸಂಖ್ಯೆ; ಆಇ 35 ವಾತೆಸಿ 2008ರ ಪ್ರಕಾರ ಕರ್ನಾಟಕ 
ಲೋಕಸೇವಾ ಆಯೋಗದ ಮೂಲಕ ಕರ್ನಾಟಕ ಗೆಜೆಡೆಡ್‌ ಪ್ರೊಬೆಷನರ್‌ಗಳ (ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕ) ನಿಯಮಗಳು, 1997ರ 
ಅಡಿಯಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆಯ ಗ್ರೂಪ್‌ 'ಬಿ' ವೃಂದದ ವಾಣಿಜ್ಯ ತೆರಿಗೆ ಅಧಿಕಾರಿ ಹುದ್ದೆಗೆ ನೇಮಕಗೊಂಡ ಕೆಳಕಂಡ ಹತ್ತು ಪರೀಕ್ಷಾರ್ಥ 
ಅಧಿಕಾರಿಗಳು ತಮ್ಮ ಎರಡು ವರ್ಷಗಳ ಖಾಯಂ ಪೂರ್ವ ಸೇವಾವಧಿಯನ್ನು ಅವರ ಹೆಸರಿನ ಮುಂದೆ ಸೂಚಿಸಿದ ದಿನಾಂಕಗಳಂದು ತೃಪ್ತಿಕರವಾಗಿ 
ಪೂರೈಸಿರುತ್ತಾರೆಂದು ಕರ್ನಾಟಕ ನಾಗರೀಕ ಸೇವಾ (ಪರಿಕ್ಷಾರ್ಥ) ನಿಯಮಗಳು, 1977ರ ನಿಯಮ 5(1(ಎ) ಪ್ರಕಾರ ಘೋಷಿಸಲಾಗಿದೆ. 



































ಖಾಯಂಪೂರ್ವ ಸೇವೆಗೆ ಖಾಯಂಪೂರ್ವ ಅವಧಿ 

ಹಣ ಅಂಕು ಸೇರಿದ ದಿನಾಂಕ ಪೂರ್ಣಗೊಂಡ ದಿನಾಂಕ 
1 ಮಂಜುನಾಥ ಹೆಚ್‌. ಎಸ್‌. 29-05-2008 28-05-2010 
2 ಆರ್‌. ಹಸೀಬುಲ್ಲಾ ಬೇಗ್‌ 29-05-2008 28-05-200 
3 ಮಹದೇವ್‌ ಸಿ. 06-07-2008 05-07-2010 
4 ಚಂದ್ರಮೌಳಿ ಜೆ. 29-05-2008 28-05-200 
5 ಬಸವರಾಜ ಸವಣೂರ 19-07-2008 18-07-2010 
6 ರವಿ ಎನ್‌. 30-05-2008 29-05-2010 
7 ನಂದೀಶ್‌ ಎಂ. ಎ. 29-05-2008 28-05-200 
8 ಶುಭ ಎನ್‌. ಕೆ. 29-05-2008 28-05-200 
9 ಸೋಮಶೇಖರ್‌ 29-05-2008 20-05-2010 
10 ಶಶಿಕಲಾ. ವಿ. 11-07-2008 16-08-2010 




















2. ಮೇಲ್ಕಂಡ ಕ್ರಮ ಸಂಖ್ಯೆ (10)ರಲ್ಲಿನ ಶ್ರೀಮತಿ ಶಶಿಕಲಾ ವಿ. ವಾಣಿಜ್ಯ ತೆರಿಗೆ ಅಧಿಕಾರಿ ಇವರು ದಿನಾಂಕ : 24-03-2010 ರಿಂದ 
19-04-2010 ಮತ್ತು 03-07-2010 ರಿಂದ 22-05-2010ರವರೆಗೆ ಕ್ರಮವಾಗಿ 17 ಮತ್ತು 20 ದಿನಗಳ (ಒಟ್ಟು 37 ದಿನಗಳು) ಅಸಾಧಾರಣ ರಜೆಯನ್ನು 
ಪಡೆದಿರುವುದರಿಂದ ಕರ್ನಾಟಕ ನಾಗರೀಕ ಸೇವಾ ಖಾಯಂಪೂರ್ವ ನಿಯಮಾವಳಿ, 1997ರ ನಿಯಮ 4(0ರನ್ವಯ ಇವರ ಖಾಯಂಪೂರ್ವ 
ಸೇವಾವಧಿಯನ್ನು ದಿನಾಂಕ : 10-07-2010 ರಿಂದ 16-08-2010ರವರೆಗೆ ವಿಸ್ತರಿಸಿ, ಅದೇ ನಿಯಮ 5(1)(ಎ)ರನ್ವಯ ದಿನಾಂಕ : 16-08-2010ರಂದು 
ಖಾಯಂಪೂರ್ವ ಸೇವಾವಧಿಯನ್ನು ತೃಪ್ತಿಕರವೆಂದು ಘೋಷಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ರಾಮಯ್ಯ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಪಿ.ಆರ್‌. 1276 ಆರ್ಥಿಕ ಇಲಾಖೆ (ವಾ.ತೆ-2 ಮತ್ತು ಸಮನ್ವಯ) 


೫೮೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೦, ೨೦೧೧ 


ಭಾಗ-೨ 





ಆರ್ಥಿಕ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಆಇ 85 ಇಪಿಎಸ್‌ 2011, ಬೆಂಗಳೂರು, ದಿನಾಂಕ: 13ನೇ ಸೆಪ್ಟೆಂಬರ್‌, 2011 
ರಾಜ್ಯ ಅಬಕಾರಿ ಸೇವೆಗೆ ಸೇರಿದ ಈ ಕೆಳಕಂಡ ಅಬಕಾರಿ ಉಪ ಅಧೀಕ್ಷಕರು. ಇವರುಗಳನ್ನು ಸಾರ್ವಜನಿಕ ಹಾಗೂ ಆಡಳಿತಾತ್ಮಕ 
ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗೆ ವರ್ಗಾಯಿಸಿ 





























ನೇಮಿಸಲಾಗಿದೆ. 
ತ್ರ. ಸಂ. ಅಧಿಕಾರಿಗಳ ಹೆಸರು/ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಸ್ಥಳ ವರ್ಗಾಯಿಸಿ ನೇಮಿಸಲಾದ ಸ್ಥಳ 
1 ಶ್ರೀ ರಮೇಶ್‌ ಕ್ಯಾತಣ್ಣನವರ್‌, ಅಬಕಾರಿ ಉಪ ಅಧೀಕ್ಷಕರು, | ಅಬಕಾರಿ ಉಪ ಅಧೀಕ್ಷಕರು, ಅಬಕಾರಿ ಉಪ ಆಯುಕ್ತರ 
ಅಬಕಾರಿ ಉಪ ಆಯುಕ್ತರ ಕಛೇರಿ, ದಾವಣಗೆರೆ ಜಿಲ್ಲೆ | ಕಛೇರಿ, ಬೆಳಗಾವಿ ಜಿಲ್ಲೆ, ಬೆಳಗಾವಿ ಖಾಲಿ ಹುದ್ದೆಗೆ 
ದಾವಣಗೆರೆ 
2 ಶ್ರೀ ಬಸವರಾಜ, ಅಬಕಾರಿ ಉಪ ಅಧೀಕ್ಷಕರು, ಬೆಳಗಾವಿ ಉಪ | ಅಬಕಾರಿ ಉಪ ಅಧೀಕ್ಷಕರು. ಶಹಾಪುರ ಉಪ ವಿಭಾಗ, 
ವಿಭಾಗ, ಬೆಳಗಾವಿ ಯಾದಗಿರಿ ಜಿಲ್ಲೆ ಇಲ್ಲಿ ಖಾಲಿ ಹುದ್ದೆಗೆ 
3 ಶ್ರೀ ಟಿ. ನಾಗರಾಜಪ್ಪ, ಅಬಕಾರಿ ಉಪ ಅಧೀಕ್ಷಕರು, ಅಬಕಾರಿ ಉಪ ಅಧೀಕ್ಷಕರು, ರಾಯಚೂರು ಉಪ ವಿಭಾಗ 
ದಾವಣಗೆರೆ ಉಪ ವಿಭಾಗ, ದಾವಣಗೆರೆ ರಾಯಚೂರು ಜಿಲ್ಲೆ ಇಲ್ಲಿ ಖಾಲಿ ಹುದ್ದೆಗೆ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ. ವಿ. ರಾಮಲಿಂಗಯ್ಯ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1277 ಆರ್ಥಿಕ ಇಲಾಖೆ (ಅಬಕಾರಿ) 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 108 ಎಲ್‌ಎಜಿ 2010, ಬೆಂಗಳೂರು, ದಿನಾಂಕ: 17ನೇ ಸೆಪ್ಟೆಂಬರ್‌, 2011. 


ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು, 1977ರ ನಿಯಮ 26(2)ರನ್ವಯ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಸದರಿ ಹುದ್ದೆಯ ಅಧಿಕಾರ ವಹಿಸಿಕೊಳ್ಳುವ ದಿನಾಂಕದಿಂದ ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ 
ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಶ್ರೀ ಬಸವರಾಜಗೌಡ ಟಿ. ಪಾಟೀಲ್‌ ಬೆಟಗೇರಿ, ವಕೀಲರು ಇವರನ್ನು ಗದಗ ಜಿಲ್ಲೆಯ ಜಿಲ್ಲಾ ಸರ್ಕಾರಿ 
ವಕೀಲರ ಹುದ್ದೆಗೆ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಯ್ಯದ್‌ ಅಬ್ದುಲ್‌ ನಜೀರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1, 


ಪಿ.ಆರ್‌. 1278 ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 74 ಕಸೈಸೇ 2011, ಬೆ೦ಗಳೂರು, ದಿನಾಂಕ: 09ನೇ ಸೆಪ್ಟೆಂಬರ್‌, 2011. 


ಕೊಡಗು ಜಿಲ್ಲಾ ಸೈನಿಕ ಮಂಡಳಿ, ಕೊಡಗು ಇಲ್ಲಿಗೆ ಈ ಕೆಳಗೆ ಕಾಣಿಸಿರುವ ಅಧಿಕಾರಿ/ಅಧಿಕಾರೇತರ ಸದಸ್ಯರನ್ನೊಳಗೊಂಡ ಸಮಿತಿಯನ್ನು ಈ 
ಅಧಿಸೂಚನೆಯನ್ನು ಹೊರಡಿಸಿದ ದಿನಾಂಕದಿಂದ ಮೂರು ವರ್ಷಗಳ ಅವಧಿಗೆ ಪುನರ್‌ ರಚಿಸಲಾಗಿದೆ. 


1. ಜಿಲ್ಲಾಧಿಕಾರಿಗಳು, ಕೊಡಗು ಜಿಲ್ಲೆ, ಮಡಿಕೇರಿ ಅಧ್ಯಕ್ಷರು 
2. ಮೇಜರ್‌ (ನಿವೃತ್ತ) ಎಸ್‌.ಕೆ. ವೆಂಕಟಗಿರಿ ಉಪಾಧ್ಯಕ್ಷರು 
3. ಜಂಟಿ ನಿರ್ದೇಶಕರು, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ, ಮಡಿಕೇರಿ ಕಾರ್ಯದರ್ಶಿಗಳು 


ಅಧಿಕಾರಿ ಸದಸ್ಯರು ಸ 

ಸೂಪರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌, ಕೊಡಗು ಜಿಲ್ಲೆ, ಮಡಿಕೇರಿ 
ಆಫೀಸರ್‌ ಕಮಾಂಡಿಂಗ್‌, 19 ಕರ್ನಾಟಕ ಬಟಾಲಿಯನ್‌ ಎನ್‌.ಸಿ.ಸಿ. 
ಉಪ ಕಾರ್ಯದರ್ಶಿಗಳು, (ಅಭಿವೃದ್ಧಿ), ಜಿಲ್ಲಾ ಪಂಚಾಯತ್‌, ಮಡಿಕೇರಿ 
ಉಪ ವಿಭಾಗಾಧಿಕಾರಿಗಳು, ಮಡಿಕೇರಿ 


ಈ ಆ ಹ 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೦, ೨೦೧೧ ೫೮೯ 





8... ಉಪ ನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಮಡಿಕೇರಿ 

9. ಜಿಲ್ಲಾ ವಾರ್ತಾ ಮತ್ತು ಪ್ರಚಾರಾಧಿಕಾರಿಗಳು, ಮಡಿಕೇರಿ 

10. ವ್ಯವಸ್ಥಾಪಕರು, ಜಿಲ್ಲಾ ಲೀಡ್‌ ಬ್ಯಾಂಕ್‌, ಮಡಿಕೇರಿ 

11... ಜಿಲ್ಲಾ ಖಾದಿ ಮತ್ತು ಗ್ರಾಮೋದ್ಯೋಗ ಅಧಿಕಾರಿ, ಮಡಿಕೇರಿ 

12. ಸಹಾಯಕ ಪ್ರಧಾನ ವ್ಯವಸ್ಥಾಪಕರು, NABARD, ಮಡಿಕೇರಿ 

13. ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ ಮಡಿಕೇರಿ 

ಅಧಿಕಾರೇತರ ಸದಸ್ಯರು 

14. ಲೆಪ್ಟಿನೆಂಟ್‌ (ಗೌರವ) (ನಿವೃತ್ತ) ವಾಸುದೇವ ಕೆ.ಕೆ. 

15. ಸುಬೇದಾರ (ನಿವೃತ್ತ) ಸುಬ್ರಮಣಿ ಎ.ಎಂ. 

16. ಸುಬೇದಾರ, (ನಿವೃತ್ತ ಚಂದ್ರಶೇಖರ ಬಿ.ಎಂ. 

17. CPL (ನಿವೃತ್ತ), ಸಿ.ಎಸ್‌. ತಮ್ಮಯ್ಯ 

ಈ ಸಮಿತಿಯ ಅಧಿಕಾರೇತರ ಸದಸ್ಯರುಗಳ ಪ್ರಯಾಣ ಮತ್ತು ದಿನಭತ್ಯೆಯನ್ನು ಕರ್ನಾಟಕ ಸರ್ಕಾರಿ ಸೇವಾ ನಿಯಮಾವಳಿ 
ಅನುಬಂಧ-(ಎ)ನಲ್ಲಿ ವರ್ಗೀಕೃತ ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ. ರಾಜಮ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1279 ಒಳಾಡಳಿತ ಇಲಾಖೆ (ಪೊಲೀಸ್‌ ಸಹಾಯಕ ಸೇವೆಗಳು) 


HIGH COURT OF KARNATAKA 
NOTIFICATION 
NO. GOB(I) 19(57)/ 2011, Bangalore, Dated: 16% September, 2011 
The Presiding Officer of the Court of the VI Addl. District and Sessions Judge, Mysore, is concurrently appointed as the 
Presiding Officer of the Court of the IV Addl. District and Sessions Judge, Mysore, from 27-09-2011 to 13-10-2011 (bdi), during the 
leave period of Smt. H. S. Kamala, IV Addl. District and Sessions Judge, Mysore. 
By Order of the High Court, 
K. SOMASHEKAR, 
೧.೧: 1280 REGISTRAR (JUDICIAL) 
HIGH COURT OF KARNATAKA 
NOTIFICATION 
NO. ೧೦೫8(1) 257/ 2006, Bangalore, Dated: 19" September, 2011 
In exercise of the powers conferred by sub-section (1) of Section 13 of the Code of Criminal Procedure, 1973 (Central Act 2 
of 1974), the High Court of Karnataka hereby confers powers of Judicial Magistrate of the Second Class on Ms. Sreevidya, I.A.S 
Probationer and appoints her as Special Judicial Magistrate under sub-section (2) of Section-13 of the said Code for a period of 6 
months from the date of this Notification, for trial of cases transferred to her by the District and Sessions Judge, Udupi. 
By Order of the High Court, 
P. KRISHNA BHAT, 
P.R : 1281 REGISTRAR GENERAL 
HIGH COURT OF KARNATAKA 
NOTIFICATION 
NO. ೧೦೫8(1) 257/ 2006, Bangalore, Dated: 19" September, 2011 
In exercise of the powers conferred by sub-section (1) of Section 13 of the Code of Criminal Procedure, 1973 (Central Act 2 
of 1974), the High Court of Karnataka hereby confers the powers of Judicial Magistrate of the Second Class on Sri Sivakumar. K.B, 
1.A.S., Probationer and appoints him as Special Judicial Magistrate under sub-section (2) of Section-13 of the said Code from the date 
of this Notification till 25-04-2012, for trial of cases transferred to him by the Prl. District and Sessions Judge, Bellary. 
By Order of the High Court, 
P. KRISHNA BHAT, 
೧.೧: 1282 REGISTRAR GENERAL 


೫೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೦, ೨೦೧೧ ಭಾಗ-೨ 





HIGH COURT OF KARNATAKA 
NOTIFICATION 
NO. ೧೦೫8(1) 257/ 2006, Bangalore, Dated: 09" September, 2011 


In exercise of the powers conferred by sub-section (1) of Section 13 of the Code of Criminal Procedure, 1973 (Central Act 2 
of 1974), the High Court of Karnataka hereby confers the powers of Judicial Magistrate of the Second Class on Sri S.S. Nakul, 1.4.5. 
Probationer and appoints him as Special Judicial Magistrate under sub-section (2) of Section-13 of the said Code during his training 


period i.e., till 25-04-2012, for trial of cases transferred 10 him by the ೧/1. District and Sessions Judge, Gulbarga. 


By Order of the High Court, 
P. KRISHNA BHAT, 


REGISTRAR GENERAL 
P.R : 1283 


HIGH COURT OF KARNATAKA 
NOTIFICATION 
NO. ೧೦೫8-॥-61/1999, Bangalore, Dated: 15" September, 2011 
The Addl. Senior Civil Judge, Bidar, is directed to itinerate to Aurad, for 2 days in a week (1.6. on every working Monday and 
Tuesday) to decide the cases relating a Aurad taluk, with immediate effect, until further orders. 
By Order of the High Court, 
P. KRISHNA BHAT, 
೧.೧: 1284 REGISTRAR GENERAL 
HIGH COURT OF KARNATAKA 
NOTIFICATION 
NO. GOB(I) 3/2011, Bangalore, Dated: 05 September, 2011 
In partial modification of this office notification of even number dated 16-08-2010, the Presiding Officer of the Court of Addl. 
Civil Judge, Davanagere, who is in concurrent charge of the court of Civil Judge and JMFC., Jagalur is directed to itinerate the said 
court for three days in a week, on every working Thursday, Friday and Saturday instead of two days, with immediate effect and until 
further orders. 
By Order of the High Court, 
P. KRISHNA BHAT, 
೧.೧: 1285 REGISTRAR GENERAL 
HIGH COURT OF KARNATAKA 
NOTIFICATION 
NO. GOB(l) 3/2011, Bangalore, Dated: 05" September, 2011 
In modification of this office Notification of even number dated 03-08-2011, the Presiding Officers of the Courts mentioned at 
Column No. 1 below, are concurrently appointed as the Presiding Officers of the Courts mentioned at Column No. 2, with effect from 
29-08-2011 and until further orders:- 

















Designation of the Presiding Officer (15/6110 ಆ | Me 00541911] 
appointment is made 
(1) (2) 
1. Ill Addl. Civil Judge, Hubli || Addl. Civil Judge and JMFC Ill Court, Hubli 
2. Prl. Civil Judge, Hubli JMFC-ll Court, Hubli 
3. Addl. Civil Judge and JMFC., Dharwad Civil Judge and JMFC., Kalghatgi 














By Order of the High Court, 
P. KRISHNA BHAT, 
೧.೧: 1286 REGISTRAR GENERAL 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೦, ೨೦೧೧ ರ್ಜ೧ 





HIGH COURT OF KARNATAKA 
NOTIFICATION 
NO. GOBI(I) 2/2011, Bangalore, Dated: 09" September, 2011 
The Presiding Officer of the court of Senior Civil Judge and CJM., Gadag is concurrently appointed as Presiding Officer of the 
court of Addl. Senior Civil Judge, Gadag, with a direction to itinerate to Laxmeshwar for two days in a week on every working Monday 


and Tuesday, with immediate effect and until further orders. 


By Order of the High Court, 
P. KRISHNA BHAT, 


REGISTRAR GENERAL 
P.R : 1287 


HIGH COURT OF KARNATAKA 
NOTIFICATION 
NO. GOB(I) 1(FTC)/2011, Bangalore, Dated: 14 September, 2011 
In modification of this office Notification of even number dated 09-06-2011, the Presiding Officer of the Fast Track Court-ll, 
Hassan is concurrently appointed as the Presiding Officer, Fast Track Court, Holenarasipura (vacant court), w.e.f. the forenoon of 
14-09-2011 and until further orders. 


By Order of the High Court, 
P. KRISHNA BHAT, 
೧.೧: 1288 REGISTRAR GENERAL 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಲಾ 68 ಎಲ್‌ಎಜಿ 2011, ಬೆಂಗಳೂರು, ದಿನಾಂಕ: 17ನೇ ಸೆಪ್ಟೆಂಬರ್‌, 2011. 


> ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳ 1977ರ ನಿಯಮ 23ರಡಿ ಪ್ರದತ್ತವಾದ ಅಧಿಕಾರ 
ಚಲಾಯಿಸಿ ಅಡ್ವೋಕೇಟ್‌ ಜನರಲ್‌ ಕಛೇರಿಯಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಈ ಕೆಳಕಂಡ ಸರ್ಕಾರಿ ವಕೀಲರುಗಳನ್ನು ಅವರ ಹೆಸರಿನ ಮುಂದೆ 
ನಮೂದಿಸಿರುವ ಹುದ್ದೆಗಳಲ್ಲಿ ದಿನಾಂಕ: 22-05-2011 ರಿಂದ ಜಾರಿಗೆ ಬರುವಂತೆ ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ 
ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಮುಂದುವರೆಸಲಾಗಿದೆ. 























ಕ್ರಮ ಸಂಖ್ಯೆ ಹೆಸರು ವಿಳಾಸ 
1. ನಾಗರಾಜನ್‌ ಎಂ. ಅಪರ ಸರ್ಕಾರಿ ವಕೀಲರು (ಕೆಎಟಿ) 
2. ವೀರಪ್ಪ ಬಿ. ಅಪರ ಸರ್ಕಾರಿ ವಕೀಲರು 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಯ್ಯದ್‌ ಅಬ್ದುಲ್‌ ನಜೀರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1, 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


ಪಿ.ಆರ್‌. 1289 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ:20:ಐಎಂಎಂ.2010, ಬೆಂಗಳೂರು, ದಿನಾಂಕ: 16ನೇ ಜುಲೈ, 2011. 


ಸರ್ಕಾರಿ ಅಧಿಸೂಚನೆ ಸಂಖ್ಯೆ :ಆಕುಕೆ:20:ಐಎಂಎಂ:2010, ದಿನಾಂಕ 20-04-2010 ಮತ್ತು 30-04-2010ರಲ್ಲಿ ಔಷಧ ನಿಯಂತ್ರಣ 
ಇಲಾಖೆಯಲ್ಲಿ ಔಷಧ ಪರಿವೀಕ್ಷಕರ (ಗ್ರೂಪ್‌-ಬಿ) ಹುದ್ದೆಯಲ್ಲಿ ನೇಮಕ ಹೊಂದಿ ತರಬೇತಿಯಲ್ಲಿದ್ದ ಈ ಕೆಳಗಿನ ಔಷಧ ಪರಿವೀಕ್ಷಕರುಗಳನ್ನು ಔಷಧ ಮತ್ತು 
ಕಾಂತಿವರ್ಧಕ ಕಾಯ್ದೆ 1940ರ ಸೆಕ್ಷನ್‌ 21ರ ಅಡಿಯಲ್ಲಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರ ಹೆಸರಿನ ಮುಂದೆ 
ನಮೂದಿಸಿರುವ ಜಾಗಕ್ಕೆ ಪರಿವೀಕ್ಷಕರಾಗಿ ಸ್ಥಳನಿಯುಕ್ತಿಗೊಳಿಸಿ ನೇಮಕ ಮಾಡಲಾಗಿದೆ. 











































































































೫೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೦, ೨೦೧೧ ಭಾಗ-೨ 
ಕ್ರಮ ಅಧಿಕಾರಿಯ ಹಸರು 
ಸ್ಥಳ ನಿಯುಕಿಗೊಳಿಸಿ ನೇಮಿಸಲಾದ ಕಛೇರಿ ಹೆಸರು 
ಸಂಖ್ಯೆ ಶ್ರೀಮತಿ/ಶ್ರೀ $ ಷ್‌ 
1 ನಮ್ರತಾ ಹಳ್ಳೂರ ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, ರಾಮನಗರ ವೃತ್ತ, ರಾಮನಗರ 
2 Sess ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, ದಾವಣಗೆರೆ ವೃತ್ತ, ದಾವಣಗೆರೆ 
ಸ 
3 ನೀಲಿಮಾ ಅಶೋಕ ಕೊಟ್ಟಣ ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, ಚಿಕ್ಕಬಳ್ಳಾಪುರ ವೃತ್ತ, ಚಿಕ್ಕಬಳ್ಳಾಪುರ 
ನಾಗಠಾಣ ಶ್ವೇತಾ ವೀರಣ್ಣಾ ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, ಧಾರವಾಡ ವೃತ್ರ, ಹುಬ್ಬಳ್ಳಿ 
ರ ವಾವ ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, ಕೋಲಾರ ವೃತ್ತ, ಕೋಲಾರ 
6 ಧನಂಜಯ ಹತಪಾಕಿ ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, ಶಿವಮೊಗ್ಗ ವೃತ್ತ, ಶಿವಮೊಗ್ಗ 
7 ಸೂರಿ ಸಿಆರ್‌. ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, ಮೈಸೂರು ವೃತ್ತ-1, ಮೈಸೂರು 
8 ಗಿರೀಶ ಸಿ.ಹೆಚ್‌. ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, ಹಾವೇರಿ ವೃತ್ತ, ಹಾವೇರಿ 
9 ಗುರುನಾಥ್‌ ಮಾಗಣಗೇರಿ ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, ಬೆಳಗಾಂ ವೃತ್ರ, ಬೆಳಗಾಂ 
10 ಚ೦ದ್ರಕಲಾಶಿಲ್ಪ ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, ಮಂಡ್ಯ ವೃತ್ತ, ಮಂಡ್ಯ 
1! | ವಸೀಮ್‌ ಉರ್‌ ರೆಹಮಾನ್‌ ಷರೀಫ್‌ ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, ಹಾಸನ ವೃತ್ತ, ಹಾಸನ 
12 | ಮನೋಹರ ಕೆ. ವಿ. ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, ಬಳ್ಳಾರಿ ವೃತ್ತ, ಬಳ್ಳಾರಿ 
3 | ನೇತಾವತಿ ಜೆ. ಉಪ ಔಷಧ ನಿಯಂತ್ರಕರ ಪ್ರಾದೇಶಿಕ ಕಛೇರಿ, ಮೈಸೂರು 
14 ಆಶಾಲತಾ ಬಿ.ವಿ. ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, ಮಂಗಳೂರು ವೃತ್ತ, ಮಂಗಳೂರು 
ಔ | ಮಂಜುನಾಥ ಎಸ್‌.ಎಸ್‌. ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, ರಾಯಚೂರು ವೃತ್ತ, ರಾಯಚೂರು 
16-1 ಇ ವಿನಿ ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, ಚಿತ್ರದುರ್ಗ ವೃತ್ತ, ಚಿತ್ರದುರ್ಗ 
17 | ವೀರೇಶ್‌ಬಾಬು ಎಸ್‌.ವಿ. ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, ಗದಗ ವೃತ್ತ, ಗದಗ 
18 | ಮಹಮದ್‌ ಜೌಹರ್‌ ಖಾಲೀದ್‌ ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, ಉತ್ತರ ಕನ್ನಡ ವೃತ್ತ, ಕಾರವಾರ 
19 | ಹರೀಶ್‌ ಎಆರ್‌. ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, ಗುಲ್ಬರ್ಗಾ ವೃತ್ತ, ಗುಲ್ಬರ್ಗಾ 
20 ಪುಷಪ್ರಿಯಾ ಎನ್‌. ಉಪ ಔಷಧ ನಿಯಂತ್ರಕರ ಪ್ರಾದೇಶಿಕ ಕಛೇರಿ, ಹುಬ್ಬಳ್ಳಿ-ಧಾರವಾಡ ವೃತ್ತ, ಹುಬ್ಬಳ್ಳಿ 
21 | ಪ್ರಸನ್ನಕುಮಾರ್‌ ಎಸ್‌.ಆರ್‌. ಉಪ ಔಷಧ ನಿಯಂತ್ರಕರ ಪ್ರಾದೇಶಿಕ ಕಛೇರಿ, ಗುಲ್ಬರ್ಗಾ 
22 | ಎನೋದ್‌ ಎಸ್‌.ಕಾಂಬೆ ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, ಉಡುಪಿ ವೃತ್ತ, ಉಡುಪಿ 
೪ 
23 | ಮಂಜುನಾಥ್‌ ಕೆ. ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, ಕೊಪ್ಪಳ ವೃತ್ತ, ಕೊಪ್ಪಳ 
2s ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, ಬೀದರ್‌ ವೃತ್ತ, ಬೀದರ್‌ 
25 | ಷಿಂಕಟೇಶ್‌ ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, ಯಾದಗಿರ್‌ ವೃತ್ತ, ಯಾದಗಿರ್‌ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಐ. ಹೇಮನಾಥ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1293 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 








